ಪ್ರಥಮ ಸಂಕ್ರಮಣ ಸಾ ಸಾಹಿತ್ಯ ಸಮ್ಮೇಳನ 
ವಿಶೇಷಾಂಕ 


ಸಂಪಾದಕ: ಚಂದ್ರಶೇಖರ ಪಾಟೀಲ 


೪೨೫ 


ಸಂಕ್ರಮಣ : ಐದು ದಶಕಗಳ ಹೋರಾಟದ ಹಾದಿ 
ದೇವರ ನಾಯಿ : ಸಣ್ಣಕತೆ 


ಪರಂಪರೆ ಮತ್ತು ಆಧುನಿಕ ಸಂಸ್ಕೃತಿಯ ಜ್ಞಾನದ 
ನೆಲೆಗಳು 


(ಸಾಹಿತಿಕ) ಕಲೆ : ಒಂದು ಚಿಂತನೆ 
"ಮೂಗೇ ಏನು ಹೇಳಲಿ ನಿನ್ನ ಮಹಿಮೆ' 


ಶಿಕ್ಷಣ ಮಾಧ್ಯಮ - ಸರ್ವೋಚ್ಚ ನ್ಯಾಯಾಲಯದ 
ತೀರ್ಪು - ೨೦೧೪ : ಅವಲೋಕನ 


ಐವತ್ತು ವರ್ಷಗಳ ಹಿಂದೆ - ಸಂಕ್ರಮಣ 


ಚಂಪಾಕಾಲಂ 
ಸಂಕ್ರಮಣ ಬಳಗದ ಬಂಗಾರ ಹಬ್ಬ 


ಸ 

೧ 

[ಪ 
ಮ 
ಣ 


ಜನವರಿ-ಫೆಬ್ರವರಿ 
ಸಂಕ್ರಮಣ ಪ್ರಕಾಶನ, ಬೆಂಗಳೂರು | ಎಷ 


ಸಂಶುಮಣ [ ಈ ಸಂಚಿಕೆಯಲ್ಲಿ | 
30 


ಸಂಕ್ರಮಣ ಬಳಗದ ಬಂಗಾರ ಹಬ್ಬ 
ಸಾಹಿತ್ಥ ಸಂಕಲನ ಚಂದ್ರಶೇಖರ ಪಾಟೀಲ ಓಜ. 
ಲಿ 
ಸಂಪುಟ : ೫೧ ಸಂಚಿಕೆ: ೦೧ ಐವತ್ತು ವರ್ಷಗಳ ಹಿಂದೆ "ಸಂಕ್ರಮಣ' ೦೫ 
ಜನವರಿ-ಫೆಬ್ರವರಿ ೨೦೧೬ 


ದೇವರ ನಾಯಿ : ಸಣ್ಣಕತೆ 
ಮೋಹನ ರಾಕೇಶ / ಹೇಮಾ ಪಟ್ಟಣಶೆಟ್ಟಿ ೦೯ 


ಸಂಪಾದಕ 
ಚಂದ್ರಶೇಖರ ಪಾಟೀಲ (ಚಂಪಾ) 
ವ್ಯವಸ್ಥಾಪಕ 

ಸುನಿಲ ಪಾಟೀಲ 


ಪರಂಪರೆ ಮತ್ತು ಆಧುನಿಕ ಸಂಸ್ಕೃ: ' ೪ 
ಜ್ಞಾನದ ನೆಲೆಗಳು 
ವಡ್ಡಗೆರೆ ನಾಗರಾಜಯ್ಯ 


(ಸಾಹಿತಿಕ) ಕಲೆ : ಒಂದು ಚಿಂತ ಸ 
ಪಿ.ಪಿ. ಗಿರಿದರ ೩೫ 


ವಾರ್ಷಿಕ ಚಂದಾ : ರೂ. ೨೦೦ 
ಐದು ವರ್ಷಕ್ಕೆ: ರೂ. ೯೦೦ 
ಆಜೀವ ಚಂದಾ : ರೂ. ೩,೦ಂ೦ 
ಮಹಾ ಪೋಷಕತ್ವ : ರೂ. ೫,೦೦೦ 


ಸಂಕ್ರಮಣ ಪ್ರಕಾಶನ 
ಜ್ಯೋತಿ ಲೇಔಟ್‌, ಮೇನ್‌-೨, 


"ಮೂಗೇ ಏನು ಹೇಳಲಿ ನಿನ್ನ ಮಹಿಮೆ' : 
ಲಲಿತ ಪ್ರಬಂಧ 
ಶ್ರೀನಿವಾಸ ಜಾಲವಾದಿ ೫೧ 


ಶಿಕ್ಷಣ ಮಾಧ್ಯಮ - ಸರ್ವೋಚ್ಚ ನ್ಯಾಯಾಲಯದ 
ತೀರ್ಪು - ೨೦೧೪ : ಅವಲೋಕನ 


ಜರಗನಹಳ್ಳಿ, ವಾರ್ಡ್‌-೧೮೬, ಜೆ. ಪಿ. ಹೆಚ್‌. ವಿ. ಶಿಲ್ಪಶ್ರೀ ೫೭ 

ನಗರ ಅಂಚೆ, ಬೆಂಗಳೂರು ೫೬೦ ೦೭೮ ಶ್‌ 

ಫೋನು: ೦೮೦-೨೬೩೨ ೩೩ ೪೪ ಪ್ರಥಮ ಸಂಕ್ರಮಣ ಸಾಹಿತ್ಯ ಸಮ್ಮೇಳನ 
ಕರೆಯೋಲೆ ೭೭ 


ಮೊಬೈಲ್‌: ೯೪೪೯೦-೬೯೩೪೪ 


ಸಂಕ್ರಮಣ : ಐದು ದಶಕಗಳ ಹೋರಾಟ ಹಾದಿ 


ಸಂಕ್ರಮಣ ಪ್ರಕಾಶನ : ಬ್ಯಾಂಕ್‌ ಖಾತೆ ವಾಸುದೇವ ಶೆಟ್ಟಿ ೮೧ 
ಕರೆಂಟ್‌ ಅಕೌಂಟ್‌ 
ಸಂಖ್ಯೆ: ೫೪೦೨೧೨-೫೫೭೪೯ 
ಸ್ಪೇಟ್‌ ಬ್ಯಾಂಕ್‌ ಆಫ್‌ ಮೆ ಸೂರು (SBM) ಕಾವ್ಯ 
ಬಸವನಗುಡಿ ಶಾಖೆ, ಬೆಂಗಳೂರು - ೦೪. 
IFSC No. SBMY 00 40014 i ಜು ಜುಮಾ 1 
ಯಾವ ಹೆಚ್ಚಿನ ವೆಚ್ಚವೂ ಇಲ್ಲದೆ ಈ ಖಾತೆಗೆ ನೀವು | ಬೌಂದ್‌ಪಾಷ ಎನ್‌.ಎಸ್‌. ೭೦ 
ಚಂದಾ ಸಂದಾಯ ಮಾಡಬಹುದು. ನಿಮ್ಮ ಬ್ಯಾಂಕ್‌ | ಅನಿತ ಎಂ. ಎಸ್‌. ೭೧ 
ಮ್ಯಾನೇಜರರ ಸಲಹೆ ಪಡೆಯಿರಿ. 
ಸುಧಾ ಚಿದಾ 
ಹೀಗೆ ಮಾಡಿದ ನಂತರ ನೀವು ನಮಗೆ ಒಂದು ಪತ್ರ ವ py 
ಬರೆಯಬೇಕು. ರಾಬರ್ಟ್‌ ಕ್ರಾಶ್‌ / ಶಂಕರಗೌಡ ಸಾತ್ಮಾರ ೭೩ 
ಲಿಪಿ ಜೋಡಣೆ ಹಾಗೂ ಮುದ್ರಣ ಪ್ರಕಾಶ ಜಿ. ಖಾಡೆ ೭೪ 
ನೇತ್ರಾ ಪ್ರಿಂಟರ್ಸ್‌ ಜಿ. ಎಚ್‌. ಹನ್ನೆರಡು ಮಠ ೭೬ 


ಬೆಂಗಳೂರು-೫೬೦ ೦೧೮ 


ಸಾ ಿ.. 


ಚಂಪಾಕಾಲಂ 


ಸಂಕ್ರಮಣ ಬಳಗದ ಬಂಗಾರ ಹಬ್ಬ 


* ಚ೦ದ್ರಶೇಖರ ಪಾಟೀಲ 
ಸಂಕ್ರಮಣ ಬಳಗದ ಬಂಗಾರ ಹಬ್ಬ! 


ಹೌದುಕ ಈ "ಬಳಗ' ಈ "ಹಬ್ಬ' ಹಳ್ಳಿಗಾಡಿನಿಂದ ಬಂದ ನಮ್ಮಂಥವರಿಗೆ ನಮ್ಮ 
ನೆಲದ ಅಚ್ಚಗನ್ನಡದ ಹಚ್ಚ ಹಸಿರು ಹೂ-ಪದಗಳು, ಬಂಧು-ಬಳಗ ಎಂಬ 
ಮಾತಿದೆ. “ಬಂಧು' - ರಕ್ತ ಸಂಬಂಧ ಸೂಚಿಸುವ ಪದವಾದರೆ, “ಬಳಗ'ಕ್ಕೆ 
ನೆತ್ತರಿನ ಮಾವ ಬೇಲಿಯೂ ಇಲ್ಲ. ಕಳೆದ ಐವತ್ತು ವರುಷಗಳಲ್ಲಿ - kup 
ಶತಮಾನ' - ಅಂದರೆ ಇಂಪ್ರೆಸಿವ್‌ ಅನಿ ಸೀತೇನೋಗಿ - “ಸಂಕ್ರಮಣ” ಎಂಬ 
ಹೆಸರಿನ ಒಂದು ಸಾಹಿತ್ಯ ಪತ್ರಿಕೆ ನಾಡಿನುದ್ದಕ್ಕೆ ಅಗಲಕ್ಕೆ ಆಳಕ್ಕೆ ಕಟ್ಟಿಕೊಂಡ 
ಬಳಗ ಈ ಪರಿಯದು. ತ್‌ ಯಾರಿಗೆ ಥ್ಯಾಂಕ್ಸ್‌ - ಕಂಗ್ರಾಟ್ಸ್‌ ಹೇಳಬೇಕು? 
ನಾನು ನಿಮಗೆ; ನೀವು ನನಗೆ. 


ಮೊದಲ ಹನ್ನೊಂದು ವರ್ಷ ಈ “ನಾನು' ಎಂಬುದರಲ್ಲಿ ನಾವು ಮೂವರೂ 
ಇದ್ದೆವು : ಪಟ್ಟಣಶೆಟ್ಟಿ, ಗಿರಡ್ಡಿ, ಚಂಪಾ. ನಾವಾಗ ಧಾರವಾಡದ ಕರ್ನಾಟಕ 
ಕಾಲೇಜಿನಲ್ಲಿ EN "ಮರಿದುಂಬಿಗಳಾಗಿ ಕನ್ನಡದ ಅಕ್ಷರದ ಆಕಾಶದಲ್ಲಿ 
ಹಾರಾಡುತ್ತಿದ್ದ ಚಿಗುರು ಮೀಸೆಯ ಒಗರು Te ಚದುರರು. ಕಣ್ಣ ತುಂಬ 
ಕನಸು! ಏನಾದರೂ ಮಾಡಬೇಕೆಂಬ ಹುಕಿ ಮೈತುಂಬ. ಮೈಸೂರು ಗೆಳೆಯರ 
"ಲಹರಿ'ಯಿಂದ ಹುರಿದುಂಬಿ, ತಲಾ ಹತ್ತು ರೂ ಬಂಡವಾಳ ಹಾಕಿ 
ಸುರುಮಾಡಿಯೇ ಬಿಟ್ಟೆವು - ಸಂಕ್ರಮಣವನ್ನು. ಆ ದಿನಗಳಲ್ಲಿ ಕನ್ನಡದ 
ನೆಲದಲ್ಲಿ ಇಳಿದ ಬೇರು - ಐವತ್ತು ವರ್ಷಗಳ ನಂತರವೂ- ಇಂದಿಗೂ ತನ್ನ 
ಜೀವಶಕ್ತಿಯನ್ನು ಧಾರೆ ಎರೆಯುತ್ತಲೇ ಇದೆ. ಬೇರೆ ಬೇರೆ ಕಾರಣಗಳಿಂದಾಗಿ 
ನಾವು ಬೇರೆಯಾಗಿರಬಹುದು; ಆದರೆ ಗೆಳೆತನದ ಆ "ಅಂಟಿದ ನ೦ಟು' 

ಮೂವತ್ತು ರೂಪಾಯಿಗಳ ಇಡುಗಂಟಿನ ಹಾಗೆ - ಈಗಲೂ ಹಾಗೇ ಇದೆ. 


೫೦ ವರ್ಷಗಳ ಒಟ್ಟು ೪೨೦ ಸಂಚಿಕೆಗಳನ್ನು ಮರುಮುದ್ರಿಸಿ ಹಲವು 
ಸಂಪುಟಗಳನ್ನು ಯಾಕೆ ತರಬಾರದು? - ಎಂಬ ಕನಸಿನ ಬೆನ್ನತ್ತಿ ನಾನು 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೧ 


ಸಾವಿರಾರು ಪುಟಗಳನ್ನು ದಳವಾಡಿದಾಗ ನನಗಾದ ಅಚ್ಚರಿ : ಸಮಕಾಲೀನ 
ಸಾಹಿತ್ಯದ ಪುರಾತನರಾದ ಕುವೆಂಪು-ಬೇಂದ್ರೆ ಆದಿಯಾಗಿ ೨೧ನೆಯ 
ಶತಮಾನದ ಎರಡನೆಯ ದಶಕದ ನಿನ್ನೆ-ಮೊನ್ನೆಯ ಸಾಹಿತಿಯವರೆಗೂ 
“ಸಂಕ್ರಮಣ'ದ ಬೀಸು ಹಬ್ಬಿದೆಯಲ್ಲ! ಈ ನಡುವೆ ಈ ನಮೂನೆಯ ಅನೇಕ 
ಪತ್ರಿಕೆಗಳು ಬಂದಿವೆ, ಹೋಗಿವೆ; ಬರುತ್ತಿವೆ, ಹೋಗುತ್ತಿವೆ!. ಈ ಕಸುವು, 
ಕೂವತ್ತು ಬಂದಿದ್ದು ಎಲ್ಲಿಂದ?” ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ?' 
- ಅಂದ ಗರತಿಯ ಪ್ರಶ್ನೆಯಂತೆ ಇದು. ಯಾವ ರಾಯಲ್ಲಿಯನ್ನೂ ಬಯಸದೆ 
ಲೇಖನ ಕಳಿಸುವ ಸಾಹಿತಿಗಳು; (ನಿಯಮಿತವಾಗಿ ಅಲ್ಲದಿದ್ದರೂ) ಕಾಲಕಾಲಕ್ಕೆ 
ಚಂದಾ ಕಳಿಸುವ ಚಂದಾದಾರರು; ಮೇಲಾಗಿ ಪ್ರತಿ ಸಂಚಿಕೆಗೂ - 
ಕಾತರದಿಂದ, ಆತುರದಿಂದ, ಒಮ್ಮೊಮ್ಮೆ ಗಾಬರಿಯಿಂದ - ಕಾಯುವ 
ಓದುಗರು. ಅಂತೂ ಮುಂದೆ ಮುಂದೆ ಸಾಗಿದೆ. "ಸಂಕ್ರಮಣ'. ಸುರುವಾತಿನಲ್ಲಿ 
ಚಂದಾದಾರರು ಇನ್ನೂರು-ಮುನ್ನೂರು; ಈಗ ಎರಡೂವರೆ ಸಾವಿರ. ಆಗ 
ವಾರ್ಷಿಕ ಚ೦ದಾ ಐದು ರೂ; ಈಗ ಇನ್ನೂರು ರೂ. (ಇನ್ನೂರು ರೂ.ಗಳಿಗೆ 
ಅಂದಾಜು ೫೦೦ ಪುಟದ ಸಾಹಿತ್ಯ). ಉದ್ರಿ ಚಂದಾದಾರರ ದೊಡ್ಡ ಹಿಂಡು 
ಕಟ್ಟಿಕೊಂಡೇ-(ಈಗ ಚಂದಾ ಬಾಕಿ ಸುಮಾರು ೨ ಲಕ್ಷ ರೂ) - 
ಸಾಗಬೇಕಾಗಿದೆ. ನೀವು ಗಾಬರಿಯಾಗಬೇಕಿಲ್ಲ - ಇದರಲ್ಲಿ ನಿಮ್ಮ ಪಾಲೂ 
ಇರಬಹುದು. ನನಗೆ ನಂಬಿಗೆ ಇದೆ : ಕಳೆದ ಶತಮಾನದ ಅನೇಕ ಕಟಬಾಕಿ 
ಚಂದಾದಾರರು ಈ ಶತಮಾನದಲ್ಲಿ ಉದ್ರಿ ತೀರಿಸುತ್ತಿದ್ದಾರೆ[.. ಚಂದಾ ವಸೂಲಿ 
ಕಾಯಕದಲ್ಲಿ ನಮ್ಮ ಶೆಟ್ಟಿಯೇ ನನಗೆ ಮಾದರಿ. (ಎಲ್ಲ ವಿಷಯಗಳಲ್ಲಿ ಅಲ್ಲ) 


ಇದು ನಮ್ಮ ಶಿವರಾಮು ಕಾಡನಕುಪ್ಪೆ ಪದ್ಯದ ಸಾಲು : 


'ಸಂಕ್ರಮಣಕ್ಕೊಂದು ಚಂದಾ ಕೊಡ್ತಿ' 

ಬರೇ ಇದೇ ಆಯ್ತು ಅಂತ ಗೊಣಗುವ ಸಾಂಸ್ಕೃತಿಕ ಮಂದಿ 
“ಈತ ಚಂಪಾ ಪಾಟೀಲನಲ್ಲ; ಚಂದಾ ಪಾಟೀಲ' - 

ಎಂದು ಛೇಡಿಸುವ ನಮ್ಮ ಪೊಫೆಸರರ ನುಡಿ. 


"ಸಾಹಿತ್ಯಿಕ' ಪತ್ರಿಕೆ ಎಂದೇ ಚಿಗುರೊಡೆದ " ಸಂಕ್ರಮಣ'ಕ್ಕೆ ಕಳೆದ ಶತಕದ ಎಪ್ಪತ್ತರ 
ದಶಕದ. ಮಧ್ಯದಲ್ಲಿ ಸ ಸಾಮಾಜಿಕ-ರಾಜಕೀಯ-ಸಾಂಸ ತಿಕ ರೆಂಬೆಕೊಂಬೆಗಳು 
ಟಿಸಿಲೊಡೆದು ಅದರ ದಿಕ್ಕು-ದಾರಿ-ನಡಿಗೆಗಳೇ ಬದಲಾದದ್ದು ಚಾರಿತ್ರಿಕ 


೨ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ದಾಖಲೆ. ಕುವೆಂಪು ಉದ್ಭಾಟಿಸಿದ “ಕರ್ನಾಟಕ ಬರಹಗಾರರ ಮತ್ತು 
ಕಲಾವಿದರ ಒಕ್ಕೂಟ'ದ ಸಂಘ ಶಕ್ತಿಯಿಂದ ಬಂದದ್ದು ಈ ತಿರುವು. ಮುಂದೆ 
ಈ ನಾಡುಕಂಡ ಎಲ್ಲ ಜನಪರ ಚಳುವಳಿಗಳಿಗೆ ಒಂದು ಮುಕ್ತ ವೇದಿಕೆಯಾಗಿ 
- ಒಮ್ಮೊಮ್ಮೆ ಪ್ರಚೋದಕ ಶಕ್ತಿಯಾಗಿ - ಕೆಲಸ ಮಾಡಿದ್ದರಿಂದ "ಸಂಕ್ರಮಣ' 
ನಮ್ಮ ನಾಡಿನ ಚಾರಿತ್ರಿಕ ದಾಖಲೆ ಎಂದೇ ಪರಿಗಣಿತವಾಗುತ್ತಿದೆ. ನಾಲ್ಕು 
ಪೀಳಿಗೆಗಳ ಎಲ್ಲ ವಯೋಮಾನದ, ಎಲ್ಲ ಪ್ರದೇಶಗಳ, ಎಲ್ಲ ಸಮುದಾಯಗಳ, 
ಎಲ್ಲ ದೃಷ್ಟಿಕೋನಗಳ ಸೃಜನಶೀಲ, ವಿಮರ್ಶಾತ್ಮಕ ಚೇತನಗಳು ಈ 
ಮಹಾಪ್ರವಾಹದಲ್ಲಿ ಮಿಳಿತಗೊಂಡಿವೆ. ಸಾಹಿತ್ಯವಲಯದ ಅನೇಕ 
“ಪ್ರಯೋಗ'ಗಳಿಗೂ ಪತ್ರಿಕೆ ಒಂದು ನೆಲೆಯಾಗಿದೆ. 


ಪರಿಣಾಮ : ಇತ್ತೀಚಿನ ವರ್ಷಗಳಲ್ಲಿ ಅಕ್ಷರ ಲೋಕದ ಆಚೆ-ಈಜಚೆಗಿನ ಅನೇಕ 
ವಲಯಗಳು "ಸಂಕ್ರಮಣ'ವನ್ನು ತಮ್ಮ ಅಧ್ಯಯನ-ಸಂಶೋಧನೆಗಳಿಗಾಗಿ 
ಒಂದು "ಆಕರ'ವನ್ನಾಗಿ ಕಾಣುತ್ತಿವೆ. ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, 
ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರ ಆಯ್ಕೆಯ ಸಂದರ್ಶನಗಳಲ್ಲಿ 'ಸಂಕ್ರಮಣ'ದ 
ಪ್ರಸ್ತಾಪ ಅನಿವಾರ್ಯವಾಗಿದೆ. (ನಮ್ಮ ಮೊದಲ ವರ್ಷದ ಕೊನೆಯಲ್ಲಿ 
ಹೊರತಂದ "ಸಂಕ್ರಮಣ ಕಾವ್ಯ' ಇಂದಿಗೂ ಪ್ರಾತಿನಿಧಿಕ ಸಂಕಲನವಾಗಿ 
ಐ.ಎ.ಎಸ್‌. ಪಠ್ಯಕ್ರಮದಲ್ಲಿ ಜಾರಿಯಲ್ಲಿದೆ) ೨೦೦೦ದ ವರೆಗಿನ ಸಂಚಿಕೆಗಳನ್ನು 
ಅಭ್ಯಸಿಸಿ, ವಿಜಯಪುರದ ಎಸ್‌.ಆರ್‌.ಹಿರೇಮಠ ಅವರು "ಸಾಹಿತ್ಯ ಪತ್ರಿಕೆಯಾಗಿ 
ಸಂಕ್ರಮಣ” ಎ೦ಬ ಮಹಾ ಪ್ರಬಂಧ ಬರೆದು ಪಿಎಚ್‌.ಡಿ. ಪದವಿ ಪಡೆದಿದ್ದಾರೆ. 
ಕಳೆದ ಇಪ್ಪತ್ತು ವರ್ಷಗಳಿಂದ ನಡೆಸುತ್ತಿರುವ ಸಾಹಿತ್ಯಿಕ ಸರ್ಧೆಯಿಂದಾಗಿ 
ಹೊಸ ಪೀಳಿಗೆಯ ಸೆಳವುಗಳು ಸಂಕ್ರಮಣವೆಂಬ "ಹರಿಯೋ ಹೊಳೆ'ಗೆ 
ಹೊಸ ನೀರು, ಹೊಸ ಬಣ್ಣ ತರುತ್ತಲೇ ಇವೆ. 


ಬೆಂಗಳೂರು ಕವಿ ಕಾ.ವೆಂ.ಶ್ರೀನಿವಾಸಮೂರ್ತಿ ಬರೆದ "ಧಾರವಾಡ ತಾಯೇ. 
ಏನು ನಿನ್ನ ಮಾಯೆ' ಹಾಡನ್ನು ಧಾರವಾಡದ ನೆಲೆಯ ಗಾಯಕ ಮೃತ್ಯುಂಜಯ 
ದೊಡ್ಡವಾಡ ಎದೆ ತುಂಬಿ ಹಾಡುವಾಗ, ಸಿ. ಅಶ್ವತ್ಥ ಅವರು ರಾಗ 
ಸಂಯೋಜಿಸಿ ಕೊರಳು ತುಂಬಿದ ನನ್ನ ಕವನ “ಶಾಲ್ಮಲಾ ನನ್ನ ಶಾಲ್ಮಲಾ' 
ನನಗೆ ಯಾರ ಯಾರ ಮೊಬೈಲಿನಲ್ಲೋ ತುಂಬಿ, ತುಳುಕಿ ನನ್ನ ಕಿವಿ ಸೇರಿದಾಗ 
ಸದ್ಯ ಬೆ೦ಗಳೂರು-ವಾಸಿಯಾದ ನಾನು ಸೀದಾ ಧಾರವಾಡಕ್ಕೆ ಹಾರಿ 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೩ 


ಹೋಗುತ್ತೇನೆ. ಸಂಕ್ರಮಣ ಮೊಳಕೆಯೊಡೆದು ಚಿಗುರಿ ಪಲ್ಲವಿಸಿದ್ದು - 
ಮೊದಲ ಮೂವತ್ತು ವರ್ಷ ಧಾರವಾಡದ ನೆಲದಲ್ಲಿ, ಬಾನಿನಲ್ಲಿ. ಇತ್ತೀಚಿನ 
ಇಪ್ಪತ್ತು ವರ್ಷ ಚೆಲುವ ಕನ್ನಡ ನಾಡಿನ ರಾಜಧಾನಿ ಬೆ೦ಗಳೂರು - ಈ 
ಪತ್ರಿಕೆಯ ತಾಣ ಮತ್ತು ತ್ರಾಣ. 

6 


ಎಲ್ಲವನ್ನೂ ಮೆಲುಕು ಹಾಕುವ ಸಮಯವಿದು. ಮಾರ್ಚ ೧೨-೧೩ರಂದು 
ರಾಜಧಾನಿಯಲ್ಲಿ ನಡೆಯಲಿರುವ “ಪ್ರಥಮ ಸಂಕ್ರಮಣ ಸಾಹಿತ್ಯ ಸಮ್ಮೇಳನ', 
ನನ್ನ ಬಹಳ ವರ್ಷಗಳ ಕನಸು. "ನಿಮ್ಮ ಬರಹ ಮೊದಲು ಸಂಕ್ರಮಣದಲ್ಲಿ 
ಬ೦ದದ್ದು ಈ ಸಂಚಿಕೆಯಲ್ಲಿ' ಅ೦ತ ನೆನಪು ಮಾಡಿ, ನೂರಾರು ಸಂಗಾತಿಗಳಿಗೆ 
ಪತ್ರ ಹೋಗಿವೆ. 

ಸಣ್ಣ ಊರೇ ಸರಿಯೆ, ಆದರೂ ಕರೆಯುವೆ - 

ಬರುವಿರಾ ನೀವೊಮ್ಮೆ ನಮ್ಮೂರಿಗೆ... 

ಹೆಚ್ಚು ಹೇಳುವುದೇನು? ಬಂದು ನೋಡಿರಿ ಒಮ್ಮೆ, 

ಕೆಲಸ ಬೊಗಸೆಯ ಕಾಟ ಒತ್ತೆ ಇಟ್ಟು 

ಬಂದು ಹೋಗುವ ಖರ್ಚು ನೀವು ಹೊತ್ತರೆ ಸಾಕು 

ಊಟ-ಪಾಟದ ಚಿಂತೆ ನನಗೆ ಬಿಟ್ರು 


ಅಂತ ನಮ್ಮೂರು ಹತ್ತೀಮತ್ತೂರಿಗೆ ಕರೆದಿದ್ದೆ - ೫೫ ವರ್ಷಗಳ ಹಿಂದೆ - 
೧೯೬೧ರಲ್ಲಿ. ಈಗ ನಾನಿರುವ ಊರೇ ನಮ್ಮೂರು. "ಎಲ್ಲ ನೆನಪಾಗುತ್ತಿದೆ.. 
ಬರುತ್ತೇನೆ' - ಅಂದಿದ್ದಾರೆ ಶಿವಮೊಗ್ಗದ ಸತ್ಯನಾರಾಯಣ ಅಣತಿ. “ಬಳಗದ 
ಬಂಗಾರ ಹಬ್ಬಕ್ಕೆ ಖಂಡಿತ ಬರುತ್ತೇನೆ' - ಅಂತ ಬರೆದಿದ್ದಾರೆ ಗಿರೀಶ 


ಕಾರ್ನಾಡ. "ನಿಮ್ಮ ಶಿಷ್ಕರೆಲ್ಲಾ ಬರುತ್ತಾರೆ ಸಾರ್‌' - ಇದು ಕುಂವೀ ಹೇಳಿದ 
ಮಾತು. 


ನೀವೂ ಬರ್ರಿ. 


$ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಐವತ್ತು 
ಸಂಕ್ರಮಣ ೦೧ : ೧೫ ಆಗಸ್ಟ್‌ ೧೯೬೪" | ವರ್ಷಗಳ ಹಿಂದೆ 


ನಮ್ಮ ಮಾತು : ಸಂಪಾದಕರು 


ಇಂದು ಕನ್ನಡ ಸಾಹಿತ್ಯವು ವಿವಿಧ ಅನುಭವಗಳ ಜೀವಂತ ವಾಣಿಯಾಗಿ ಹೊರಹೊಮ್ಮುತ್ತಿದೆ. 
ನವೀನ ಜೀವನ ಪ್ರಜ್ಞೆಯೊಂದು ಈಗೀಗ ಅರಳುತ್ತಿದೆ. ಇಂಥ ಪ್ರಜ್ಞೆಯುಳ್ಳ ಚೇತನಗಳ ಅಭಿವ್ಯಕ್ತಿ ವಿಗೆ 
ಸರಿಯಾದ ವೇದಿಕೆಯನ್ನು ಒದಗಿಸಿಕೊಡುವ ಒ೦ದು ಪ್ರಯತ್ನ ಈ ಸಂಕ್ರಮಣ. ದೇಶದ ಎಲ್ಲಾ 


ಕಡೆಯ ಕನ್ನಡಿಗರಿಂದ ಈ ದಿಶೆಯಲ್ಲಿ ನಮಗೆ ಸಿಕ್ಕ ಬೆಂಬಲ ಚೇತೋಹಾರಿಯಾಗಿದೆ... 
ಆ 


ಸಂಕ್ರಮಣ : ಅಂಬಿಕಾತನಯದತ್ತ 


ಕ್ರಮವಾಗಿ. ಆಕ್ರಮಿಸಿ ವಿಕ್ರಮವ ಸ್ಥಾಪಿಸುವ 
ಪ್ರಕೃತಿ ಕ್ರಮವೇ ಭವವು. 
ಜಾರಿ ಬೀಳದೆ ಕೆಳಗೆ, ಮೂರ್ತಿ ಮುಕ್ಕಾಗದೇ 
ಸಂಕ್ರಮಣ ಪರ್ವವೇ ತಾ ನವೋದಯವು. 
ಈ ವಿಶೇಷದ ವಾಸಕಿಲ್ಲಭಿಕ್ರಮನಾಶಃ 

ಪಶುವಿನಾಶಾಪಾಶ 

ದಾನವಗೆ ದಾಸ. 

ಈಶನಲಿ ಈಸುವುದು 

ಮಾನವ ವಿಕಾಸ. 
ಉತ್ಕಾಂತಿ-ಗರ್ಭಿತದ ಅವತಾರ ಲೀಲೆ 
ಚೀವನರ್ಧಕ ಕ್ರಮಕೆ ಉದ್ದಾರ ಶಾಲೆ. 


ನ್ಯೂಯಾರ್ಕ : ಗಂಗಾಧರ ಚಿತ್ತಾಲ 


ತೊಟ್ಟಕ್ಕಿತಿಲ್ಲೊಮ್ಮೆ ನನ್ನ ಬಯಕೆಯ ರೇತದಣು 

ಜಳಕ್ಕನೆ ಜಗುಳಿ 

ಆ ಆಭಾವಿತ ಬೀಜರೋಪಣವೆ ಚಿಗಿತೆದ್ದು 

ನೆಗೆದು ಮುಗಿಲಿಗೆ ಆಡರಿ ಆಡ್ಜೈಸಿ ಮೆರೆದಿಹುದು 

ಸಹಸ್ತ ಶೀರ್ಷಗಳ ಶತಸಹಸ್ತಾಕ್ಷರಗಳ ರಾಕ್ಷಸೋದ್ದತ ದರ್ಪ 
ನಾನೆ ಕಟ್ಟಿದೆನೆ ಇದ?) ಕ್ಷೆ  ಕೊಸರಿಕೊಂಡೆದ್ದು 

ತನ್ನ ತಾನೇ ಕಟ್ಟಿಕೊಂಡಿಶೇ? ವ್ಯೂಹಿಸಿದ 

5 “ಸ್‌ ಕೃತಿ)... 


* ಆಯ್ದ ಅವತರಣಿಕೆಗಳು 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೫ 


ನಟ್ಟಿರುಳಿನ ನಗರ : ಲಲಿತ ಪ್ರಬಂಧ : ರಾಘವೇಂದ್ರ ಇಟಗಿ 


i 
ಅಮಲು ಇಳಿದು ಕಲಾಹೀನವಾದ ನಗರಮಾರ್ಗದ ಮಧ್ಯೆ ಈಗ ನಿಂತು ಆಕಾಶದತ್ತ ನೋಡಿದಾಗ 
ನಕ್ಷತ್ರರಾಣಿಯ ಹೊಳಪು ಅದೆಷ್ಟು ಹಿತಕರ. ಸುಳಿಗಾಳಿ ಅಲೆಯಾಗಿ ಮೈ ಮನಗಳನ್ನು ತಡವುತ್ತಿದೆ. 
ಅದೇ ಬಿರಿಯಲು ಬಾಯಿ ತೆರೆಯುತ್ತಿರುವ ಮಲ್ಲಿಗೆಯ ಸವಿಗಂಪು ರಮಿಸುತ್ತಿದೆ. ಚಂದ್ರನ 
ಆಹ್ಲಾದಕರ ಶೀತಲ ರಶ್ಮಿ ಸೊಗವೀಯುತ್ತಿದೆ. ಬಾಳಿಗಿರುವ ನೆಮ್ಮದಿ ಇದು ಎಂದು ಇವೆಲ್ಲಾ 
ಹೇಳುತ್ತವೆ. ಕಥೆ ಕೇಳುತ್ತಾ ಕೇಳುತ್ತಾ ಅರ್ಜುನನ ತೋಳ ತೆಕ್ಕೆಯಲ್ಲಿ ನಿದ್ರೆ ಹೋಗುತ್ತಿರುವ 
ಚಿತ್ರಾಂಗದೆಯಾಗುತ್ತದೆ ನಗರ. ಬರುವ ಬೆಳಕಿನ ಪರಿವೆಯಿಲ್ಲದೆ. ನಿಷ್ಠಿಯವಾಗಿ ಬಿದ್ದಿರುವ ರಾಜ 
ಮಾರ್ಗ, ಚಲನೆಯ ಸುಳಿವೂ ಇಲ್ಲದ ಸೌಧರಾಜಿ, ಕಳೆಯಿಲ್ಲದ ಬೆಳಕನ್ನು ಚೆಲ್ಲುವ ಬೀದಿ ಲೈಟು 
ಇವುಗಳನ್ನು ನೋಡಿದಾಗ, ಶಾಪಗ್ರಸ್ತ ಅಹಲ್ಯೆ ಶಿಲೆಯಾದ ಕಥೆ ನೆನಪಿಗೆ ಬರುತ್ತದೆ. ಆಗ ನಗರ 
ಹೆಡೆ ಬಾಲ ಎರಡನ್ನೂ ಮುದುರಿಕೊಂಡು ತೆಪ್ಪಗೆ ಬಿದ್ದ ಮಂತ್ರಮುಗ್ಧ ನಾಗರ. 

೪ 


ಒಂದು ಸಂಜೆ : ಜಿ.ಎಸ್‌. ಶಿವರುದ್ರಪ್ಪ 


ಬಂತೋ ಬಂತು ಚಿರತೆ. ಪಂಜವನ್ನೊತ್ತಿ 
ಸಂಜೆಯ ಕೊರಳ ಕೆನ್ನೆತ್ತರನು ಹೀರುತ್ತ 
ಮಲಗಿದೆ ಕಪ್ಪು ಮೈ ಚಿಕ್ಕೆಗಳ ಹೊಳೆಯಿಸುತ್ತ. 
ಮರ-ಗಿಡ-ಮನೆ-ಮಠವೆಲ್ಲ ಜೋಲು ಮೈ 
ಸೋಲುಗಣ್ಣಿನ ಬಾಲ ಮುದುರಿದ ನಾಯಿ ಮಬ್ಬಿನ 
ಮೌನ. ನರಿಯೂಳಿಟ್ಟಂತೆ ಕೂ ಎನ್ನುತ್ತಿದೆ 
ದೂರದ ರೈಲು. ಬೆವರಿ ನಡುಗಿದೆ ಬಯಲು | 


ಶ್ರಾದ್ಧ ಕ ಸಣ್ಣ ಕತೆ : ಟಿ.ಜಿ. ರಾಘವ 


ರ 
ಮತ್ತೆ ಮಂತ್ರ ಸುರುವಾಗಿದೆ. ಅನ್ನ ಬ್ರಹ್ಮ ಇತ್ಯಾದಿ. ಮುಂದಿನ ಬಾಗಿಲು ತೆರೆದ ಸದ್ದು. ಹಿಂದುಗಡೆ 
ಇಟ್ಟಿಡಿ ಎಂದು ಅಮ್ಮನ ಧ್ವನಿ. ಪಿಂಡ ಕಾಗೆಗಿಡುತ್ತಿದ್ದಾರೆ. ಹಿ೦ದುಗಡೆ ಇಡಿ ಎಂದು ಅಮ್ಮ ಹೇಳಿದ್ದು 
ಬಹುಶಃ ಅವರು ಕಂಪೌಂಡಿನ ಮೇಲೆ ಹತ್ತಿದಾಗ ನನ್ನ ಮುಖ ನೋಡುವರೆಂದೋ ಏನೊ. 
ನಾನೂ ಅದೇ ಯೋಚನೆಯಲ್ಲೇ ಗೋಡೆಯೊತ್ತಿಗೆ ಹಾಸಿಗೆಯೆಳೆದು ಮಲಗಿದ್ದೇನೆ. ಮುಂದಿನ 
ಬಾಗಿಲು ಹಾಕಿದ ಸದ್ದು. ಹೆಜ್ಜೆಯ ಸದ್ದು ಕರಗುತ್ತಿದ್ದಂತೆ ಹಿತ್ತಲಕಡೆಯಿ೦ದ ಹಾಯ್‌, ಹಾಯ್‌, 
ಹಾಯ್‌ ಕೂಗು. ಕಾಗೆ ಬರದಿದ್ದರೆ ಅಪ್ಪನಿಗೆ ತೃಪ್ತಿಯಾಗಿಲ್ಲ. ಕೋಪ ಬಂದಿದೆ ಎನ್ನುತ್ತಾರೆ. 
ಅಂದರೆ ಅಂದರು. ಕಾಗೆ ಬಂತೊ ಇಲ್ಲವೊ ಎನ್ನುವ ಚಿಂತೆ ಹಚ್ಚಿಕೊಳ್ಳುವುದು ಮೂರ್ಪತನ 
ಎನಿಸಿತು. ಬ್ರಾಹ್ಮಣಾರ್ಥದವನೊಬ್ಬನಿರಬೇಕು-ಪಿತೃಗಳಿಗೆಲ್ಲ ತೃಪ್ತಿಯಾಗಿದೆ ಕಾಣಪ್ಪ ಒಂದ, ಎರಡ, 


ನಾಲ್ಕೈದು ಕಾಗೆಗಳು ಬಂದು ಸಂತೃಪ್ತಿಯಿಂದ ತಿನ್ತಾ ಇವೆ, ಎಂದ. ಬರದೆ ಏನು ಕಾಗೆಗಳು. 
ಎಂದುಕೊಂಡೆ. 


ಕ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಹೊಸಗನ್ನಡ ಕಾವ್ಯದ ಭಾಷೆ ಮತ್ತು ಶೈಲಿ : ಚೆನ್ನವೀರ ಕಣವಿ 


ತಾಗ ರ SURES ಇಟಟ Soda ಎಸೆ. ಬುಡೆ 
ಹೊಸಗನ್ನಡ ಕಾವ್ಯ ಕಳೆದ ಮೂವತ್ತು-ನಾಲ್ವತ್ತು ವರ್ಷಗಳ ಸಮೃದ್ಧವಾದ ಬೆಳೆ. ಅದರ ಸತ್ವ 
ಸೌಂದರ್ಯ ನಾನಾ ವಿಧವಾಗಿದೆ. ಅದು ಅಲ್ಲಲ್ಲಿ ತನ್ನ ಸಿದ್ಧಿಯನ್ನು ಗುರುತಿಸಿಕೊಂಡಿದೆ. 
ಕನ್ನಡನಾಡಿನ ಜನಜೀವನದ ನೋವು-ನಲಿಗೆಗಳಿಗೆ, ಆಶೆ-ಆದರ್ಶಗಳಿಗೆ, ನಾಡು-ನುಡಿಗಳ 
ಅಭಿಮಾನಕ್ಕೆ, ಸೌಂದರ್ಯೇನಪಾಸನೆಗೆ, ಸಮಾಜ ಪಜ್ಞೆಗೆ, ಭಾವನಾವೀನ್ಯಕ್ಕೆ ಭಾಷೆಯ ಹೊಸತನ 
ಹಿಡಿದ ಕನ್ನಡಿಯಾಗಿದೆ ಈ ಕಾವ್ಯ. ಇಂಗ್ಲಿಷ್‌ ರೋಮ್ಯಾಂಟಿಕ್‌ ಕಾವ್ಯದ ಹೊಚ್ಚಹೊಸ 
ಪ್ರೇರಣೆಯಿಂದ ಸ್ಫೂರ್ತಿ ಪಡೆದು, ಹೊಸಗನ್ನಡದ ನವೋದಯ ಕವಿಗಳು ಸ್ವತಂತ್ರವಾದ 
ರೀತಿಯಲ್ಲಿ ಕಾವ್ಯ ನಿರ್ಮಾಣಕ್ಕೆ ತೊಡಗಿದರು. ಕವಿಯ ವೈಯಕ್ತಿಕ ಭಾವಪ್ರಕಾಶನಕ್ಕೂ, ವ್ಯಕ್ತಿತ್ವದ 
ನಿರೂಪಣೆಗೂ ಭಾವಗೀತೆ ಸಮುಚಿತ ಮಾಧ್ಯಮವಾಯಿತು. 


ರಿಣ : ಸಿದ್ಧಲಿಂಗ ಪಟ್ಟಣಶೆಟ್ಟಿ 


ನನಗೆ 

ನೀಡು ಅಭಾವ, ಗೊಂದಲ, ಶೋಕ. 
ಪ್ರತಿಯಾಗಿ ಸಮತೂಕದಲ್ಲಿ 

ಉತ್ತಮೋತ್ತಮ ಕವಿತೆ ನಿನ್ನುಡಿಗೆ ಹಾಕುವೆ. 
ನಿನ್ನ ರಿಣ ನನ್ನ ಮೇಲಿರಲಾರದು 
ಇರಬಾರದು, 

ನನ್ನ ತಕ್ಕಡಿಯಲ್ಲಿ ಬಂಗಾರ ತೂಕ 

ನಿನಗೆ. 


ಅಡಿಗರ “ಭೂಮಿಗೀತ-ಒಂದು ಟಿಪ್ಪಣಿ' : ಸುಮತೀಂದ್ರ ನಾಡಿಗ 


“ಅಡಿಗರ ಭೂಮಿಗೀತದ ಸೋಲಿಗೆ ಕಾರಣವೇನಿರಬಹುದೆಂಬುದು ಬಹು ಮುಖ್ಯವಾದ ಪ್ರಶ್ನೆ... 
ಕವನದ ಕೊನೆಯೆರಡು ಸಾಲುಗಳಿಲ್ಲದೆ ಕಾರಣ : 


“ಹೆಳವನ ಹೆಗಲ ಮೇಲೆ ಕುರುಡ ಕೂತಿದ್ದಾನೆ 
ದಾರಿ ಸಾಗುವುದೆಂತೂ ನೋಡಬೇಕು'. 


ಇದು ಕವನದ ಕೊನೆಯಲ್ಲ. ಕವನದ ಪ್ರಾರಂಭದಿಂದಲೇ ಈ ತೀರ್ಮಾನವನ್ನೊಪ್ಪಿ ನಾವು 
ಹೊರಟಿದ್ದೇವೆ. ಎಂದರೆ ಮೊದಲಿನಿಂದ ಕೊನೆಯವರೆಗೂ ಕವಿಯ ನಿಲುವು "ಹೆಳವನನ ಹೆಗಲ 
ಮೇಲೆ ಕುರುಡ ಕೂತಿದ್ದಾನೆ' ಎಂಬುದು. ಅದರ ಬಗ್ಗೆ ಈ ಕವನದಲ್ಲಿ ಬಿಡಿ ಬಿಡಿಯಾಗಿ 
ತೆಗೆದಿಡಬಲ್ಲ ಭಾವಗೀತೆಗಳಿವೆ. ಆದ್ದರಿ೦ದ ಕವನ ಓದುವ ಪ್ರಾರಂಭದಲ್ಲಿ ನಾವೆಲ್ಲಿದ್ದೆವೋ ಕೊನೆಗೂ 
ಅಲ್ಲಿಯೇ ಇದ್ದೇವೆ ಎನ್ನಿಸುತ್ತದೆ. ಎಳೆ ಹರೆಯದ ಮುಗ್ಧತೆಯ ಅನ೦ತರದ ಅನುಭವಗಳಲ್ಲಿ ಬೇರೆ 
ಹ೦ತಗಳಿಲ್ಲ. ಕವನದಲ್ಲಿ ಶಿಲ್ಪ ಮೂಡದಿರುವುದಕ್ಕೆ ಇದೇ ಕಾರಣ” - ಎಂದು ಅನಂತಮೂರ್ತಿಯವರು 
“ಭೂಮಿಗೀತ'ಕ್ಕೆ ಬರೆದ ಮುನ್ನುಡಿಯಲ್ಲಿ ಹೇಳಿದ್ದಾರೆ. ಕವನವನ್ನು ಅರ್ಥ ಮಾಡಿಕೊಳ್ಳದಿದ್ದಾಗ 
ಏನನ್ನೂ ಬರೆಯುವುದಕ್ಕೆ ಸಾಧ್ಯ ಎನ್ನುವುದಕ್ಕೆ ಇದು ಉದಾಹರಣೆ. ಅನಂತಮೂರ್ತಿಯವರು 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೭ 


ಭೂಮಿಗೀತ ಅಸಫಲವಾಗಿದೆ ಎನ್ನುವ ಸತ್ಯದ ಮೇಲೆ ಹೇಗೋ ಮುಗ್ಗರಿಸಿದ್ದಾರೆ. ಆದರೆ ಅವರು 


ಕೊಡುವ ಕಾರಣಗಳು ಸುಳ್ಳಿನ ಕಂತೆ. 1 


ಖಷ್ಯಶ್ಯಂಗ : ಚಂದ್ರಶೇಖರ ಕಂಬಾರ 


ಎಂಥ ಬಿಸಿಯಿ೦ದವಳು ಪ್ರೀತಿಸಿದಳೆಂತೀಯ! 

ಹುರಿದ ಬೀಜದ ಹಾಗೆ ಅವಳೆದುರು ನಿಂತಾಗ, 

ಎರಿ ಜವಾರಿಯ ಕಬ್ಬು ಸುಲಿಸುಲಿದು ತಿಂಬಾಗ 

ಕಬ್ಬಿಗೆಂತೋ ಅಂತ ನನಗಾಯಿತು. 

ಸಿನೆಮ ನಾಯಕರಂತೆ 

ಬಾಯ್ದಾಠ ಮಾಡಿದ್ದ ಹಾವ ಭಾವಗಳನ್ನು ತೋರಿಸಿದೆನೆ? 
ಇಲ್ಲ ಅಥವ ಪ್ರಾಕೃತರಂತೆ 

ನಯವಿನಯ ನಮ್ರತೆಯ ಸಂಯಮಿಸಲಾರದೆಯೆ ಮಿತಿಬಿಟ್ಟೆನೆ? 
ಇಲ್ಲ ಅಥವ ಪಶುವಿನ ಹಾಗೆ, 


ಉದಾ: ಕೋಣನ ಹಾಗೆ ಬೆದೆಮಣಕ ಕಂಡಂತೆ ಬಾಯ್ಕಿಸಿದೆನೆ? 
ಈ 


ಎಲಿಯಟ್‌ : "ಪರಂಪರೆ ಹಾಗೂ ವ್ಯಕ್ತಿಪ್ರತಿಭೆ : ಗಿರಡ್ಡಿ ಗೋವಿಂದರಾಜ 


ಹೀಗೆ ಎಲಿಯಟ್‌ನ ವಿಚಾರಸರಣಿ ಆದಿ ಭೌತಿಕದ, ಅನುಭಾವದ ಅಂಚಿನವರೆಗೂ ಬಂದು 
ನಿಲ್ಲುತ್ತದೆ. ಕಾವ್ಯದಲ್ಲಿ ಆಸ್ಥೆಯುಳ್ಳ ಹೊಣೆಗಾರ ವ್ಯಕ್ತಿ ಬಳಸಬಹುದಾದ ವ್ಯಾವಹಾರಿಕ 
ನಿರ್ಣಯಗಳಿಗೆ ಮಾತ್ರ ಅದು ಸೀಮಿತವಾಗಿದೆ. ಕವಿಯಿಂದ ಕಾವ್ಯದತ್ತ ಗಮನವನ್ನು 
ತಿರುಗಿಸಹಚ್ಚುವ ಈ ಯತ್ನ ಶ್ಲಾಘ್ಯವಾದುದೇ. ಯಾಕೆಂದರೆ, ಅದು ಒಳ್ಳೆಯ ಹಾಗೂ ಕೆಟ್ಟ 
ಕಾವ್ಯವನ್ನು ಹೆಚ್ಚು ಸಮಂಜಸವಾಗಿ ತೂಗಿ ನೋಡಲು ನೆರವಾಗುತ್ತದೆ. ಪ್ರಾಮಾಣಿಕ ಭಾವನೆಯನ್ನು 
ಪದ್ಯದಲ್ಲಿ ನಿರೂಪಿಸಿದಾಗ ಅದನ್ನು ಮೆಚ್ಚಿಕೊಳ್ಳುವ ಹಲವು ಜನರಿದ್ದಾರೆ; ತಾಂತ್ರಿಕ ಯಶಸ್ಸನ್ನು 
ಮೆಚ್ಚುವ ಕೆಲವರಾದರೂ ಇದ್ದಾರೆ; ಆದರೆ ಅರ್ಥಪೂರ್ಣ ಭಾವನೆಯೆಲ್ಲಿದೆಯೆಂದು ಗೊತು 
ಹಚ್ಚುವವರು ತೀರ ಕಡಿಮೆ. ಚ 

9 


ಅರಳು : ಚಂಪಾ 
—————————— 

ನಾನೊಂದು 

ಬೀಜ. 

ನನಗಿಲ್ಲ, 

ನೆಲದಾಳದಲ್ಲಿ ಬೆಚ್ಚಗೆ ಮಲಗಿ, 

ಮೆಲ್ಲಗೇ ಲಯವಾಗಿ, 

ಮೇಲೆ, ಮುಗಿಲ ಸಮೀಪ, 

ನನ್ನಂಥ ಸಾವಿರದ ಬೀಜರೂಪದಲಿ, 

ಸೃಷ್ಟಿಗೊಳ್ಳುವ ಆಸೆ, 


ಸ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ದೇವರ ನಾಯಿ 


* ಹಿಂದಿ ಮೂಲ: ಮೋಹನ ರಾಕೇಶ 
ಅನು: ಹೇಮಾ ಪಟ್ಟಣಶೆಟ್ಟಿ 


ಸಾವಿಗೆ ಸಂತಾಪ ಸೂಚಿಸಲು ಬಂದವರಂತೆ ಬಹಳಷ್ಟು ಜನರು ಅಲ್ಲಲ್ಲಿ ತಲೆ 
ತಗ್ಗಿಸಿಕೊಂಡು ಕುಳಿತಿದ್ದರು. ಕೆಲವರು ತಮ್ಮ ಬುತ್ತಿ ಗಂಟುಗಳನ್ನು ಬಿಚ್ಚಿ ಊಟ 
ಮಾಡತೊಡಗಿದ್ದರು. ಒಂದಿಬ್ಬರು ತಮ್ಮ ರುಮಾಲುಗಳನ್ನು ತಲೆಯ ಕೆಳಗಿಟ್ಟುಕೊಂಡು 
ಕಂಪೌಂಡ್‌ ಗೋಡೆಯ ಹೊರಬದಿಗೆ ದಾರಿಯ ಪಕ್ಕದಲ್ಲಿ ಅಡ್ಡಾಗಿದ್ದರು. 


ಭಜಿ - ಮಿರ್ಚಿ ಮುಂತಾದವನ್ನು ಮಾರುವವರ ದಿನನಿತ್ಯದ ವ್ಯಾಪಾರ ಬಿರುಸಿನಿಂದ 
ಸಾಗಿತ್ತು. ಸಾರ್ವಜನಿಕ ನಳದ ಹತ್ತಿರ ಒಂದು ಚಿಕ್ಕ ಕ್ಯೂ ಆಗಿಬಿಟ್ಟಿತ್ತು. ನಳದ 
ಹತ್ತಿರ ಕುರ್ಚಿ ಹಾಕಿಕೊಂಡು ಕುಳಿತಿದ್ದ ಅರ್ಜಿ ಬರೆದು ಕೊಡುವ ವ್ಯಕ್ತಿ ಪಟ 
ಪಟ ಅರ್ಜಿಗಳನ್ನು ಟೈಪ್‌ ಮಾಡತೊಡಗಿದ್ದ. ಅವರ ಹಣೆಯಿಂದ ಬೆವರು 
ಸುರಿದು, ತುಟಿಗಳ ಮೇಲೆ ಬಂದಿದ್ದರೂ ಅವನಿಗೆ ಒರೆಸಿಕೊಳ್ಳಲು ಸಹ 
ಪುರುಸೊತ್ತಿರಲಿಲ್ಲ. ಬಿಳಿಯ ಗಡ್ಡದ ಇಬ್ಬರು ಮೂವರು ಸಾಕಷ್ಟು ಎತ್ತರವಿದ್ದ 
ಜಾಟರು ತಮ್ಮ ಕೈಗಳನ್ನು ಲಾಠಿಗಳ ಮೇಲೆಯೇ ಊರಿಕೊಂಡು ನಿಂತಿದ್ದರು. 
ಅವನು ತನ್ನ ಕೆಲಸದಿ೦ದ ಯಾವಾಗ ಖಾಲಿಯಾಗುತ್ತಾನೆ ಎ೦ದು ಕಾಯುತ್ತಿದ್ದರು. 


ಅರ್ಜಿ ಬರೆಯುವವನು ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಹಾಕಿಕೊಂಡಿದ್ದ ತಟ್ಟಿನ 
ಪರದೆ ಗಾಳಿಗೆ ಹಾರಾಡತೊಡಗಿತ್ತು. ಅಲ್ಲಿಯೇ ಸ್ವಲ್ಪ ದೂರದಲ್ಲಿ ಮೋಢಾದ 
ಮೇಲೆ ಕುಳಿತಿದ್ದ ಅವನ ಮಗ ಕೈಯಲ್ಲಿ ಇಂಗ್ಲಿಷ್‌ ಪೈಮರಿ ಪುಸ್ತಕ 
ಹಿಡಿದುಕೊಂಡು ಸಿ.ಎ.ಟಿ. ಕ್ಯಾಟ್‌ - ಕ್ಯಾಟ್‌ ಅಂದರೆ ಬೆಕ್ಕು, ಬಿ.ಎ.ಟಿ. ಬ್ಯಾಟ್‌ - 
ಬ್ಯಾಟ್‌ ಅಂದರೆ ಬ್ಯಾಟು, ಎಫ್‌.ಎ.ಟಿ. ಫ್ಯಾಟ್‌ - ಫ್ಯಾಟ್‌ ಅಂದರೆ ದಪ್ಪ ಎಂದು 
ಬಾಯಿಪಾಠ ಮಾಡತೊಡಗಿದ್ದ. 


ಅಂಗಿಯ ಕೆಲವು ಬಟನ್‌ ತೆರೆದುಕೊಂಡು, ಬಗಲಲ್ಲಿ ಫೈಲ್‌ಗಳನ್ನು ಇಟ್ಟುಕೊಂಡು 
ಕೆಲವು ಕಾರಕೂನರು ಪರಸ್ಪರ ಚೇಷ್ಟೆ ಮಾಡುತ್ತ ರಜಿಸ್ಟೇಷನ್‌ ಬ್ರ್ಯಾಂಚ್‌ನಿಂದ 
ರೆಕಾರ್ಡ್‌ ಬ್ರ್ಯಾಂಚಿನ ಕಡೆಗೆ ಹೊರಟಿದ್ದರು. 

ಕೆಂಪು ಅಡ್ಡಪಟ್ಟಿ ಹಾಕಿಕೊಂಡಿದ್ದ ಸಿಪಾಯಿ ಅಲ್ಲಲ್ಲಿ ಕುಳಿತಿದ್ದವರ ಗದ್ದಲದ 
ಕಡೆಗೆ ಎಷ್ಟೂ ಲಕ್ಷಿಸದೆ, ತನ್ನ ಸ್ಟೂಲ್‌ ಮೇಲೆ ಕುಳಿತುಕೊಂಡು ಮನಸ್ಸಿನಲ್ಲಿಯೇ 
ಏನೋ ಲೆಕ್ಕ ಹಾಕುತ್ತಿದ್ದ. ಒಮ್ಮೊಮ್ಮೆ ಅವನ ತುಟಿ ಅಲುಗುತ್ತಿದ್ದರೆ, ಕೆಲವೊಮ್ಮೆ 
ತಲೆ ಅಲ್ಲಾಡುತ್ತಿತ್ತು. 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೯ 


ಕಂಪೌಂಡ್‌ ತುಂಬೆಲ್ಲ ಸಪ್ಪಂಬರ್‌ದ ಮುಕ್ತ ಬಿಸಿಲು ಹರಡಿತ್ತು. ಹಕ್ಕಿಗಳ ಕೆಲವು 
ಚಿಕ್ಕ-ಪುಟ್ಟ ಮರಿಗಳು ರೆಂಬೆಯಿಂದ ರೆಂಬೆಗ ಜಿಗಿಯುವುದನ್ನು, ಮೇಲೆ 
ಹಾರುವುದನ್ನು ಅಭ್ಯಾಸ ಮಾಡುತ್ತಿದ್ದವು. ಬಹಳಷ್ಟು ದೊಡ್ಡ ದೊಡ್ಡ ಕಾಗೆಗಳು 
ಪೋರ್ಚಿನ ಒಂದು ತುದಿಯಿಂದ ಇನ್ನೊಂದು ತುದಿಯವರೆಗೆ ಹಾರಾಡ 
ತೊಡಗಿದ್ದವು. ತಲೆ ಅಲ್ಲಾಡುತ್ತಿದ್ದ. ಮುಖದ ಚರ್ಮವೆಲ್ಲ ಸುಕ್ಕುಗಟ್ಟಿದ್ದ ಎಪ್ಪತ್ತು- 
ಎಪ್ಪತ್ತೈದರ ಮುದುಕಿಯೊಬ್ಬಳು ಅಲ್ಲಿ ಅಡ್ಡಾಡುತ್ತಿದ್ದ ಜನರ ಹತ್ತಿರ ಹೋಗಿ, 
ತನ್ನ ಮಗ ಸತ್ತ ನಂತರ ಅವನ ಹೆಸರಿಗೆ ಅಲಾಟ್‌ ಆಗಿದ್ದ ಭೂಮಿ ತನಗೆ 
ಸಿಗುತ್ತದೆಯೋ ಇಲ್ಲವೋ... ಎಂದು ಕೇಳುತ್ತಿದ್ದಳು. 


ಒಳಗಡೆಯ ಹಾಲ್‌ನ ಕೋಣೆಯಲ್ಲಿ ಫೈಲುಗಳು ನಿಧಾನ ಚಲಿಸತೊಡಗಿದ್ದವು. 
ಮೂರ್ನಾಲ್ಕು ಜನ ಕಾರಕೂನರು ನಡುವಿನ ಮೇಜಿನ ಸುತ್ತ ನೆರೆದು ಚಹ 
ಕುಡಿಯುತ್ತಿದ್ದರು. ಅವರಲ್ಲಿ ಒಬ್ಬನು ಕಚೇರಿಯ ಕಾಗದದ ಮೇಲೆ ಬರೆದಿದ್ದ 
ತನ್ನ ಹೊಸ ಗಜಲ್‌ನ್ನು ಓದಿ ಹೇಳತೊಡಗಿದ್ದ. ಅದನ್ನು ಅವನು ಖಂಡಿತ 
ವಾಗಿಯೂ “ಶಮಾ' ಅಥವಾ *ಬೀಸವೀ೦ ಸದೀ' ಯ ಯಾವುದಾದರೂ 
ಹಳೆಯ ಸಂಚಿಕೆಯಿಂದ ಎತ್ತಿ ತಂದಿರುವನು ಎಂಬ ನಂಬಿಕೆಯಿಂದಲೇ ಅವನ 
ಗೆಳೆಯರು ಕೇಳತೊಡಗಿದ್ದರು. 


ಕಪ್ಪು ಬಣ್ಣದ ದಪ್ಪ ಮೀಸೆಯ ಕಾರಕೂನನೊಬ್ಬ ತನ್ನ ಎಡಗಣ್ಣು ಹೊಡೆದು, 
"ಅಜೀಜ್‌ ಸಾಹೇಬರೇ, ಈ ಶೇರ್‌ ಇವತ್ತೇ ಬರೆದದ್ದೋ ಅಥವಾ ಎಂದೋ 
ಬರೆದದ್ದು ಇಂದು ಒಮ್ಮೆಲೆ ನೆನಪಾಗಿದೆಯೋ....” ಎಂದು ಕೇಳಿದಾಗ ಸುತ್ತ 
ನಿಂತ ಎಲ್ಲರ ಮುಖಗಳು ಅರಳಿದವು. 


“ಇದು ಏಕದಂ ತಾಜಾ ಗಜಲ್‌” ಎನ್ನುತ್ತ ಅಜೀಜ್‌ ಸಾಹೇಬರು ನ್ಯಾಯಾಲಯದಲ್ಲಿ 
ನಿಂತು ಪ್ರಮಾಣ ಮಾಡಿ ಹೇಳಿಕೆ ನೀಡುವವರ ಹಾಗೆ ಮುಂದುವರೆಸಿದರು. 
“ಈ ಮೊದಲು ಇದೇ ತರದ ಬೇರೆ ಗಜಲ್‌ ನಾನು ಹೇಳಿದ್ದರೆ, ಅದು ಈಗ 
ನೆನಪಿಲ್ಲ” ಎಂದರು. ನಂತರ ಎಲ್ಲರ ಮುಖಗಳನ್ನು ವೀಕ್ಷಿಸುತ್ತ ಮೆಲುನಗೆಯೊಂದಿಗೆ 


ನುಡಿದರು, “ಅದನ್ನು ನನ್ನ ಬಗ್ಗೆ ರಿಸರ್ಚ್‌ ಮಾಡುವ ಯಾವನಾದರೂ 
ಮುಂದೆ ಹುಡುಕಿ ತೆಗೆಯುತ್ತಾನೆ...” 


ಇನ್ನೊಂದು ಗಜಲ್‌ ಹೇಳಲು ಒಬ್ಬನು ಫರ್‌ಮಾಯಿಶ್‌ ಮಾಡುತ್ತಿದ್ದಂತೆಯೇ 
ಶ್‌ ಶ್‌ ಶ್‌...' ದೊಂದಿಗೆ ಅವನ ಧ್ವನಿ ಕ್ಷೀಣಗೊಂಡಿತು. ಮೆಲುನಗೆಗೆ ಬಿದ್ದ 
ಈ ಬ್ರೇಕಿನ ಅರ್ಥ - ಕಮೀಶನರ್‌ ಸಾಹೇಬರು ತಮ್ಮ ಕೋಣೆಗೆ ಬರುತ್ತಿದ್ದಾರೆ 
ಎಂದಾಗಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಸುರ್‌ಜೀತ್‌ಸಿ೦ಗ್‌ ಉರ್ಫ್‌ ಗುರ್‌ಮೀತ್‌ಸಿಂಗ್‌ನ 
ಫೈಲ್‌ ಒಂದು ಟೇಬಲ್ಲಿನಿಂದ ಆ್ಯಕ್ಷನ್‌ಗಾಗಿ ಮುಂದಿನ ಟೇಬಲ್‌ಗೆ ಹೋಯಿತು. 


UR ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಸುರ್‌ಜೀತ್‌ಸಿಂಗ್‌ ಉರ್ಫ್‌ ಗುರ್‌ಮೀತ್‌ಸಿಂಗ್‌ ಮುಗುಳ್ನಗುತ್ತ ಹಾಲಿನಿಂದ 
ಹೊರನಡೆದ. ಆ ಫೈಲನ್ನು ಮುಂದೆ ಸಾಗಿಸಿದ ಸಯ ಕೈಯಲ್ಲಿ ಐದು 
ರೂಪಾಯಿಯ ನೋಟು ಹಿಡಿದುಕೊಂಡು ಚಹ ಕುಡಿಯುತ್ತಿದ್ದವರ ಗುಂಪಿಗೆ 
ಬಂದು ಸೇರಿಕೊಂಡ. ಅಜೀಜ್‌ ಸಾಹೇಬರು ಈಗ ಧ್ವನಿಯನ್ನು ತಗ್ಗಿಸಿ 
ಗಜಲ್‌ದ ಮುಂದಿನ ಶೇರ್‌ ಹೇಳತೊಡಗಿದರು. 


ಸಾಹೇಬರ ಕೋಣೆಯಿಂದ ಬೆಲ್‌ ಆಯಿತು. ಸಿಪಾಯಿ ತಕ್ಷಣ ಚುರುಕಾಗಿ 
ಎದ್ದು ಒಳಗೆ ಹೋದ. ಮತ್ತೆ ತಕ್ಷಣ ಹೊರಬಂದು ತನ್ನ ಸ್ಟೂಲ್‌ ಮೇಲೆ 
ಕುಳಿತುಕೊಂಡ. 


ಪಾಯಿಗೆ ಹೇಳಿ ಕಿಟಕಿಯ ಪರದೆ ಸರಿ ಮಾಡಿಸಿಕೊಂಡ ಕಮೀಶನರ್‌ 
ಸಾಹೇಬರು ಮೇಜಿನ ಮೇಲೆ ಇಟ್ಟಿದ್ದ ರಾಶಿಗಟ್ಟಲೆ ಕಾಗದಗಳ ಮೇಲೆ ಒಮ್ಮೆಗೆ 
ಪಟ ಪಟ ಸಹಿ ಮಾಡಿದರು. ಪೈಪ್‌ ಹಚ್ಚಿಕೊಂಡು ತಮ್ಮ ಬ್ಯಾಗಿನಿಂದ ರೀಡರ್ಸ್‌ 
ಡೈಜೆಸ್ಟ್‌ದ ಇತ್ತೀಚಿನ ಸಂಚಿಕೆಯನ್ನು ಹೊರತೆಗೆದರು. ಇಟಲಿಯ ಪುರುಷರ 
ಬಗ್ಗೆ ತನಗೇಕಿ ಪ್ರೀತಿಯಿದೆ ಸ ಬಗ್ಗೆ ಲೆಟೇಶಿಯಾ ಬಾಲ್ಫಿಜ್‌ ಬರೆದ 
ಲೇಖನವನ್ನು ಅವರು ಓದಿದ್ದರು. ಉಳಿದ ಲೇಖನಗಳಲ್ಲಿ “ಹೃದಯದ 
ಶಸ್ತ್ರಚಿಕಿತ್ಸೆಯ. ಬಗೆಗೆ ಜೆ.ಡಿ. ರೆಡ್‌ಕ್ಲಿಫ್‌ ಬರೆದ ಲೇಖನವನ್ನು ಭೂತ 
ಓದೆಜೇಕೆಂದು ತೆಗೆದಿಟ್ಟುಕೊಂಡಿದ್ದರು.. ನೂರಾಹನ್ನೊಂದನೆಯ ಫಟ ತೆರೆದು 
ಅವರು ಹೃದಯದ ಹೊಸ ಬಗೆಯ  ಆಪರೇಷನ್‌ದ ವಿವರವನ್ನು ಓದತೊಡಗಿದರು. 


ಅಷ್ಟರಲ್ಲಿ ಹೊರಗಡೆಯಿಂದ ಏನೋ ಗದ್ದಲದ ಧ್ವನಿ ಕೇಳತೊಡಗಿತು. 


ಕಂಪೌಂಡಿನಲ್ಲಿ ಮರದ ಕೆಳಗೆ ಹರಡಿ ಕುಳಿತಿದ್ದ ಜನರಲ್ಲಿ ಇನ್ನೂ ನಾಲ್ಕು 
ಹೊಸ ಮುಖಗಳು ಬಂದು ಸೇರಿದ್ದವು. ಅವರಲ್ಲಿ ಅರ್ಧ ವಯಸ್ಸು ಕಳೆದಿದ್ದ 
ಒಬ್ಬ ತನ್ನ ರುಮಾಲನ್ನು ನೆಲದ ಮೇಲೆ ಹಾಸಿ, ಅದರ ಮೇಲೆ ತನ್ನ ಕೈಗಳನ್ನು 
ಹಿ೦ದಕ್ಕೂ, ಕಾಲುಗಳನ್ನು ಮುಂದಕ್ಕೂ ಚಾಚಿ ಕುಳಿತುಕೊಂಡಿದ್ದ. ರುಮಾಲದ 
ಮೇಲುತುದಿಯ ಹತ್ತಿರ ಅವನಿಗಿಂತ ಹೆಚ್ಚು ವಯಸ್ಸಾದ ಹೆಣ್ಣುಮಗಳು ಮತ್ತು 
ಒಬ್ಬ ಯುವತಿ ಕುಳಿತುಕೊಂಡಿದ್ದರು. ಅವರ ಹತ್ತಿರವೇ ನಿಂತಿದ್ದ ಒಬ್ಬ ತೆಳ್ಳನೆಯ 
ಹುಡುಗ ಅಕ್ಕಪಕ್ಕದ ಪ್ರತಿಯೊಂದು ವಸ್ತುವನ್ನು ದಿಟ್ಟಿಸಿ ನೋಡತೊಡಗಿದ್ದ. 
ನಡುವಯಸ್ಸಿನ ಆ ವ್ಯಕ್ತಿ ಕಾಲುಗಳನ್ನು ಇನ್ನಷ್ಟು ಚಾಚಿ ಜೋರಾಗಿ ಏನೋ 
ಹೇಳತೊಡಗಿದ್ದ. ಕಂಪೌಂಡ್‌ ಹೊರಗಿನ ವ್ಯಕ್ತಿಗಳಿಗೂ ಅವನ ಧ್ವನಿ ಕೇಳಿಸಿ 
ಅವರೂ ಈ ಕಡೆಗೆ ಲಕ್ಷ್ಯ ಹರಿಸಿದ್ದರು. ಅವನು ತನ್ನ ಮೊಳಕಾಲುಗಳ ಮೇಲೆ 
ಕೈಗಳನ್ನು ಬಡಿದುಕೊಳ್ಳುತ್ತ ಮಾತನಾಡತೊಡಗಿದ್ದ. “ಸರಕಾರ ಟೈಂ ತುಗೋಳಾಕ 
ಹತ್ತೇತಿ. ಅರ್ಜಿ ಮಂಜೂರ ಮಾಡಬೇಕೋ ಬ್ಯಾಡೋ ಅನ್ನೊದನ್ನ 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೧೧ 


ನಿರ್ಧರಿಸಾಕ ಸರಕಾರ ಹತ್ತಾರು ವರ್ಷ ತೊಗೊತೈತಿ, ಕಳ್ಳ ನನ್ನ ಮಕ್ಕ Tk 
ಯಮರಾಜನೂ ನಮ್ಮ ಟೈಂ ಎಣಸಾಕತ್ತಾನ. ಆ ಕಡೆ ಅವನ ಟೈಂ ಮುಗೀತೈತಿ, 
ಆಗ ಈ ಕಡೆ ನಮ್ಮ ಅರ್ಜಿ. ಮಂಜೂರಾಗಿದ್ದು ತಿಳಿತೇತಿ”. 


ಸಿಪಾಯಿ ಚಾಚಿದ್ದ ಕಾಲುಗಳನ್ನು ಮಡಿಚಿಕೊಂಡು ಎದ್ದು ನಿಂತ. ಕಂಪೌಂಡಿನಲ್ಲಿ 
ಚೆದುರಿ ಕುಳಿತಿದ್ದ, ಒರಗಿದ್ದ ಜನರು ತಮ್ಮ ತಮ್ಮ ಸ್ಥಳದಲ್ಲಿಯೇ ಎದ್ದು ನಿಂತು 
ಇವನ ಕಡೆಗೆ ನೋಡತೊಡಗಿದರು. ಕೆಲವರು ಆ ಮರದ ಕಡೆಗೇ ಬಂದು 
ಸೇರಿದರು. 


“ಮಗಂದು, ಎರಡು ವರ್ಷದಿಂದ ಅರ್ಜಿ ಕೊಟ್ಟ ಕುಂತೇನಿ. ಜಮೀನ್‌ 
ಹೆಸರಿನ್ಯಾಗ ನನಗೇನ ತಗ್ಗು ಅಲಾಟ್‌ ಮಾಡೀರೆಲ್ಲ ಅದರ ಬದಲಿ ಬ್ಯಾರೆ 
ಜಮೀನ ಕೊಡ್ರಿ ಅಂತ ಕೇಳಿಕೊಂಡೇನಿ, ಆದರ ಮಜಾ ಅಂದ್ರ, ಎರಡು 
ವರ್ಷದಿಂದ ನನ್ನ ಅರ್ಜಿ ಇಲ್ಲಿಂದ ಎರಡು ಕ್ವಾಣೆನೂ ದಾಟಿ ಮುಂದ 
ಹೋಗಿಲ್ಲ”. 


ಆ ಮನುಷ್ಯ ತಾನು ಒಂದು ಸಭೆಯಲ್ಲಿದ್ದಂತೆ ಭಾಷಣಕ್ಕೆ ತೊಡಗುತ್ತಾನೆ “ಈ 
ಕ್ವಾಣೆಯಿಂದ ಆ ಕ್ವಾಣೆಗೆ ಅರ್ಜಿ ಹೋಗಲಿಕ್ಕೂ ಟೈಂ ಹಿಡೀತೇತಿ ! ಈ 
ಮೇಜಿನಿಂದ ಆ ಮೇಜಿಗೆ ಹೋಗಲಿಕ್ಕೂ ಟೈಂ ಹಿಡೀತೇತಿ |! ಸರಕಾರ ಟೈಂ 
ತುಗೋತೇತಿ | ಆಗಿದ್ದ ಆಗಲಿ ಅಂತ್ಲೇಳಿ ನಾನೂ ಇವತ್ತ ನನ್ನ ಇಡೀ ಮನಿ 
ಮಾರಃ ಕಡಗೊ೦ದ ಬಂದೇನಿ. ಆಗ್ಲಿ, ಇವರೂ ಎಷ್ಟ ಟೈಂ ತಿ೦ತಾರೋ ತಿನ್ನಲಿ. 
ಯೋಳ ವರ್ಷ ಉಪವಾಸ - ವನವಾಸ ಕಳದ ಮ್ಯಾಲೆ, ಮಕ್ಕಳು ಈ ಜಮೀನ್‌ 
ಕೊಟ್ಟಾರ ನನಗ - ಈ ನೂರ ಮಾರಿನ ತಗ್ಗು! ಅದರಾಗ ನಾನು ನಮ್ಮ 
ಅಪ್ಪ ಮುತ್ಕಾಗೋಳ ಅಸ್ಥಿಗಳನ್ನ ಹುಗಿಬೇಕೋ ಏನೋ. ನೂರ ಮಾರಿನ 
ಬದಲಿ ಐವತ್ತಃ ಮಾರಿಂದು ಕೊಡರಿ, ಅದರ ಜಮೀನ ಕೊಡರಿ ಅಂತ ನಾನು 
ಅರ್ಜಿ ಕೊಟ್ಟಿದ್ದೆ. ಆದರ ಎರಡು ವರ್ಷದಿಂದ ಆ ಅರ್ಜಿ ಇಲ್ಲೇ ಕೊಳ್ಳಾಕ 
ಹತ್ತೇತಿ. ನಾ ಉಪವಾಸ ಸಾಯಾಕತ್ತೇನಿ, ಈ ಅರ್ಜಿ ಟೈಂ ತಿನ್ನಾಕತ್ತೇತಿ....” 


ಸಿಪಾಯಿ ತನ್ನ ಕೈಯಲ್ಲಿಯ ಕತ್ತಿಯೊಂದಿಗೆ ಮುಂದೆ ಬರುತ್ತಾನೆ. ಬಿಗಿದ ಹಣೆ 
ಕೆಂಗಣ್ಣುಗಳಿಂದ ಅಕ್ಕಪಕ್ಕದ ಗುಂಪನ್ನು ಸರಿಸುತ್ತ ಅವನ ಬಳಿ ಸಾರುತ್ತಾನೆ. 
“ಏ ಮಿಸ್ಟರ್‌, ನಡಿ ಇಲ್ಲಿಂದ ಹೊರಗ. ನಡಿ, ಎದ್ದ ಹೋಗು...” ಎಂದು 
ಕತ್ತಿಯನ್ನು ಕುಕ್ಕುತ್ತ ಹೇಳಿದ. 
“ಈ ಮಿಸ್ಟರ್‌ ಇವತ್ತ ಇಲ್ಲಿಂದ ಎದ್ದ ಹೋಗೂದುಲ್ಲ” ಎನ್ನುತ್ತ ಆ ಮನುಷ್ಯ 
ಕಾಲು ಚಾಚಿ ಆರಾಮವಾಗಿ ಕುಳಿತುಕೊಳ್ಳುತ ಹೇಳಿದ, “ಈ ಮಿಸರ್‌ನ; ಇವತ 
ಅಂ ಲ ಜರಿ 
ಇಲ್ಲಿಯ ರಾಜಾ. ಮೊದಲು, ಈ ಮಿಸ್ಟರ್‌ ದೇಶದ ಕಿರೀಟ ಇಲ್ಲದ ರಾಜರಿಗೆ 


ಬ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಜಯಕಾರ ಹೇಳತಿದ್ದ ಈಗ ಅಂವ ಯಾರಿಗೂ ಜೈ ಅನ್ನೂದುಲ್ಲ. ಈಗ 
ಅವನ: ಸ್ವತಃ ಇಲ್ಲಿಯ ರಾಜಾ.... ಕಿರೀಟ ಇಲ್ಲದ ರಾಜಾ! ಅಂವಗ ನಾಚಿಕಿ 
ಪಾಚಿಕಿ ಏನೂ ಇಲ್ಲ. ಅಂವನ ಮ್ಯಾಲೆ ಯಾರ ಅಧಿಕಾರಾನೂ ನಡಿಯೂದುಲ್ಲ. 
ತಿಳಿತು ಸಿಪಾಯಿ ರಾಜಾ... 9” 


ಸಿಪಾಯಿ ರಾಜ ಹೆಚ್ಚು ಸಿಟ್ಟಿಗೆದ್ದ. “ನಿನ್ನ ಮ್ಯಾಲ ಯಾರದರ ಅಧಿಕಾರ 
ನಡೀತೇತೋ ಇಲ್ಲೋ ಅನ್ನೂದು ಈಗ ಗೊತ್ತಾಗತೇತಿ. ನಿನ್ನ ಪೋಲಿಸರ 
ಕೈಯಾಗ ಕೊಟ್ಟರ, ರಾಜಾಗಿರಿ ಎಲ್ಲಾ ದಿವಾಳಿಗೆದ್ದ ಹೋಗತೇತಿ”. 


ಹ್ಹಾ ಹ್ಹಾ ಹ್ಹಾ? ಕಿರೀಟವಿಲ್ಲದ ರಾಜ ನಗತೊಡಗಿದ. “ನಿನ್ನ ಪೊಲೀಸರು 
ನನ್ನ ರಾಜಾಗಿರಿ ಕಿತ್ತಗೋತಾರ; ? ಕರಸು ನೀ ಪೊಲೀಸರನ್ನ! ನಾ ಅವರ 
ಮುಂದ ಬತ್ತಲ ನಿಂತ ಬಿಡತೇನಿ, ಮತ್ತ ಕಿತ್ತಗೋರಿ ನನ್ನ ರಾಜಾಗಿರಿ ಅಂತೇನಿ. 
ನಮ್ಮೊಳಗಿನ ಯಾರ್ಯಾರದ ರಾಜಾಗಿರಿ ಕಿತ್ತಗೋತಾರೋ ನೋಡತೇನಿ. ನನ್ನ 
ಕೂಡ ಇನ್ನೂ ಇಲ್ಲೆ ಮೂರ ಮಂದಿ ರಾಜರು ಅದಾರ. ಇಕಿ ನಮ್ಮ ಅಣ್ಣನ 
ಹೆಂಡತಿ, ರಂಡಿಮುಂಡಿ. ಪಾಕಿಸ್ತಾನದಾಗ ನಮ್ಮಣ್ಣನ್ನ ಎರಡೂ ಕಾಲ ಅಗಲ 
ಮಾಡಿ ಸೀಳಿ ಕೊಂದಿದ್ದರಲ್ಲ, ಆ ಅಣ್ಣನ ಹೆಂಡತಿ ಇಕಿ. ಇಂವ ನಮ್ಮ ಅಣ್ಣನ 
ಮಗಾ, ಇಂವಗ ಚಳಿ ಜ್ವರ ಬಂದಾವ. ಇಕಿ ಕಡೆ ಅದಾಳಲ್ಲ, ಇಕಿ ನಮ್ಮ 
ಅಣ್ಣನ ಮಗಳು. ಮದವಿ ವಯಸಿಗೆ ಬಂದಾಳ. ಇಕಿ ಅಕ್ಕ ಮದವಿ ಆಗದ 
ಇವತ್ತಿಗೂ ಪಾಕಿಸ್ತಾನದೊಳಗ ಉಳದಾಳ. ಇವತ್ತ ನಾನು ಇವರೆಲ್ಲಾರನ್ನೂ 
ರಾಜಾರನ್ನ ಮಾಡೇನಿ. ನೀ ಹೋಗು, ನಿನ್ನ ಪೊಲೀಸರನ್ನ ಕರಕೊಂಡ ಬಾ. 
ಅವರ ಕಡೀಂದ ಇವರೆಲ್ಲಾರದೂ ರಾಜಾಗಿರಿ ಕೀಳಿಸಿಗೊಂಡ ಹೋಗು. 
ನಾಯೀ ನನ ಮಗನ... |” 


ಒಳಗಿನಿಂದ ಅನೇಕ ಕಾರಕೂನರು ಹೊರಗಡೆ ಬಂದರು. "ನಾಯಿ ನನ 
ಮಗನಃ' ಶಬ್ದ ಕೇಳಿ ಸಿಪಾಯಿಯ ತಲೆ ತಿರುಗಿತು. ಅವನು ಆವೇಶದಿಂದ 
ಆ ವ್ಯಕ್ತಿಯ ತೋಳುಗಳನ್ನು ಗಟ್ಟಿಯಾಗಿ ಹಿಡಿದು ಎಳೆಯತೊಡಗಿದ. “ನಾಯೀ 
ಮಗಾ ಯಾರ ಅನ್ನೂದು ನಿನಗ ಈಗ ತಿಳೀತೈತಿ. ನಾ ನಿನ್ನ ಬಡದ ಬಡದ...” 
ಅವನು ತನ್ನ ಹರಿದ ಬೂಟಿನಿಂದ ವ್ಯಕ್ತಿಯನ್ನು ಜೋರಾಗಿ ತುಳಿದ. ಆ ಮಹಿಳೆ 
ಮತ್ತು ಅವಳ ಮಗಳು ಹೆದರಿ ಅಲ್ಲಿಂದ ಪಕ್ಕಕ್ಕೆ ಸರಿದರು. ಹುಡುಗ 
ಇನ್ನೊಂದು ಕಡೆಗೆ ಸರಿದು ನಿಂತು ಅಳತೊಡಗಿದ. 


ಕಾರಕೂನರು ಗುಂಪನ್ನು ಸರಿಸುತ್ತ ಮುಂದೆ ಬಂದು ಸಿಪಾಯಿಯನ್ನು ಆ 
ವ್ಯಕ್ತಿಯ ಹಿಡಿತದಿಂದ ಬಿಡಿಸಿದರು. ಆಮೇಲೂ ಸಿಪಾಯಿ ಬಡಬಡಿಸತೊಡಗಿದ - 
“ನೀಚ ಮಗನ, ಆಫೀಸಿನ್ಯಾಸ ಬಂದು ಬೈತಿದೀ. ನಾ ಈಗಿಂದೀಗ ನಿನಗ 
ತೋರಸತಿದೆ..... |” 


ಎ 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೧೩ 


“ನೀ ಒಬ್ಬನ ಅಲ್ಲಾ, ಇಲ್ಲೆ ನೀವೆಲ್ಲಾರೂ ನಾಯಿಗಳು” ಎಂದು ಆ ವ್ಯಕ್ತಿ ಮತ್ತೆ 
ಒದರತೊಡಗಿದ. “ನೀವೆಲ್ಲರೂ ನಾಯಿಗಳು, ಮತ್ತ ನಾನೂ ವಂ ಫರಕ 
ಏನ ಐತೆಂದ್ರ ನೀವೆಲ್ಲರೂ ಸರಕಾರಿ ನಾಯಿಗಳು... ನಮ್ಮಂಥವರ ಎಲಬು 
ತಿಂದು ಸರಕಾರದ ಪರವಾಗಿ ಬೊಗಳತೀರಿ. ನಾನು ದೇವರ. ನಾಯಿ. ಅಂವಾ 
ಕೊಟ್ಟ ಗಾಳಿ ಕುಡದ ಬದಕತೇನಿ. ಮತ್ತ ಅಂವನ ಪರವಾಗಿ ಬದಕತೇತಿ. 
ಅಂವನ ಮನಿ ನ್ಯಾಯದ ಮನಿ. ನಾನು ಅಂವನ ಮನಿ ಬಾಗಲಾ ಕಾಯತೇನಿ. 
ನೀವು ಎಲ್ಲಾರು ಆಯನ ನ್ಯಾಯದ ಸಂಪತ್ತನ್ನ ಲೂಟಿ ಮಾಡ್ತೀರಿ. ನಿಮ್ಮನ್ನ 
ನೋಡಿ ಬೊಗಳೂದು ನನ್ನ ಕರ್ತವ್ಯ- ನನ್ನ ಸ ಆದೇಶ ಇದು. ನಿಮ್ಮ 
ಮ್ಯಾಲ ನನಗ ಖರೆ ವೈರತ್ತ ಐತಿ. "ನಾಯಿಗೆ ನಾಯಿನ ವೈರಿ. ನೀವು ನನ್ನ 
ವೈರಿ, ಮತ್ತ ನಾನು ನಿಮ್ಮ ವೈರಿ. ನಾನು ಒಬ್ಬನ ಅದೇನಿ. ಹಿಂಗಾಗಿ 
ನೀವೆಲ್ಲಾರು ಕೂಡಿಕೊಂಡು ನನ್ನ ಹೊಡ್ಯಾಕ ಬಂದೀರಿ. ಬೇಕಾದರ ನನ್ನ 
ಇಲ್ಲಿಂದ ಹೊರಗ ಹಾಕರಿ. ಆದರೂ ನಾ ಬೊಗಳವನ:. ನಾ ಬೊಗಳೂದುನ್ನ 
ನಿಲ್ಲಸಾಕ ನಿಮ್ಮಿಂದ ಸಾಧ್ಯ ಇಲ್ಲ. ನನ್ನೊಳಗ ನನ್ನ ಒಡೆಯನ ತೇಜಸ್ಸು ಐತಿ. 
ನನ್ನ ವಾಹೆ ಗುರುವಿನ ತೇಜಸ್ಸು ಐತಿ. ನನ್ನ ಎಲ್ಲಿ ಕಟ್ಟಿ ಹಾಕ್ತಿರೋ ಅಲ್ಲಿನೂ 
ಬೊಗಳತೇನಿ. ಬೊಗಳಿ ಬೊಗಳಿ ನಿಮ್ಮೆಲ್ಲರ. ಕಿರಿ ಹರದ ಹಾಕ್ತೀನಿ. ಮಕ್ಕಳ್ತ್ಯಾ, 
ಮನಶ್ಕಾರ ನಾಯಿಗೊಳ..... ಎಂಜಲ “ಲುಬಿಗೆ ಸಾಯೂ `ನಾಯಿಗೊಳ... 
ಬಾಲಾ ಅಳಗ್ಯಾಡಿಸಿ ಅಳಗ್ಯಾಡಿಸಿಗೊ೦ತ ಬದುಕೂ ನಾಯಿಗೊಳ....” 


“ಎ ಎಪ್ಪಾ, ಯಜಮಾನ, ಸಾಕು ನಿಲ್ಲಸಿನ್ನ” , ಒಬ್ಬ ಕಾರಕೂನ ಕೈ ಜೋಡಿಸಿ 
ಹೇಳಿದ - “ನಮ್ಮ ಮ್ಯಾಲ ಕರುಣಾ Fp [` ನಿನ್ನ ಖಿ ಜ್‌ ನಿಲ್ಲಿಸು. 
ನಿನ್ನ ಹೆಸರೇನು. Li ಏನೈತಿ ನಿನ್ನ ಕೇಸ್ಸು. 


“ನನ್ನ ಹೆಸರು ಹನ್ನೆರಡು ನೂರಾ ಇಪ್ಪತ್ತಾರು ಬಾರ್‌ ಯೋಳು | ನಮ್ಮ ಅವ್ವಾ 
ಅಪ್ಪಾ ಇಟ್ಟ ಹೆಸರನ್ನ ನಾಯಿಗೋಳು ತಿಂದ ಹಾಕಿದುವು. ಈಗ ಇದಾ ನನ್ನ 
ಹೆಸರು, ನಿಮ್ಮ ಆಫೀಸಿನವರು ಕೊಟ್ಟದ್ದು. ನಾನು ಹನ್ನೆರಡು ಸದಿ 
ಇಪ್ಪತ್ತಾರು ಬಾರ್‌ ಯೋಳು. ನನಗ ಬ್ಯಾರೆ ಯಾವ ಹೆಸರೂ ಇಲ್ಲ. ನನ್ನ 
ಈ ಖು ರನ್ನೂ ನೆನಪ ಇಟ್ಟಗೋ. ನಿನ್ನ. ಡೈರಿಯೊಳಗ ಬರಕೋ, ಅರಗ 
ಗುರುವಿನ ec ಹನ್ನೆರಡು ನೂರಾ ಇಪ್ಪತ್ತಾರು ಬಾರ್‌ ಯೋಳು |” 


“ಏ ಯಜಮಾನಾ, ಇವತ್ತ ಹೋಗು ನೀನು. ನಾಳೆ ಅಥವಾ ನಾಡದು ಬಂದ 
ಬಿಡು. ನಿನ್ನ ಅರ್ಜೀ ಕೆಲಸ ಬಹುತೇಕ ಅಷ್ಟ ಹೊತ್ತಿಗೆ ಪೂರಾ ಆಗಿರತೇತಿ...” 


“ಬಹುತೇಕ... ಬಹುತೇಕ ಪೂರಾ ಆಗಿರತೇತಿ |” ಮತ್ತ ಸ್ವತಃ ನಾನೂ 
ಬಹುತೇಕ.... ಬಜ ಪೂರಾ ಆಗೇಬಿಟ್ಟರತೇನಿ. ಈಗ ನಿಮ್ಮ ಕೆಲಸ ಮೊದಲ 


ab ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಪೂರಾ ಆಕ್ಕೆತೋ ಏನ ನಾನ; ಮೊದಲ ಪೂರಾ ಆಕ್ಕೇನೋ ನೋಡಬೇಕಾಗೇತಿ. 
ಒಂದು ಕಡೆ ಸರಕಾರದ ಚಮತ್ಕಾರ, ಇನ್ನೊಂದ ಕಡೆ ದೇವರ ಚಮತ್ಕಾರ. 
ನಿಮ್ಮ ಬಹುತೇಕ... ಅನ್ನೂದು ಇನ್ನೂ ಆಫೀಸಿನಾಗ; ಇರ್ದೇತಿ, ನನ್ನ ಬಹುತೇಕ 
ಅನ್ನೂದು ಕುಣಿತನಕ ಬಂದಿರತೇತಿ. ಸೂಳೇ ಮಕ್ಕಳು, ತಾವು ಕಲಿತದ್ದೆಲ್ಲ 
ಖರ್ಚು ಮಾಡಿ ಎರಡ ಶಬ್ದಗಳನ್ನು ಸಂಶೋಧನಾ ಮಾಡ್ಕಾರ - "ಬಹುಶಃ' 
ಮತ್ತ 'ಬಹುತೇಕ' | ಬಹುಶಃ ನಿಮ್ಮ ಪೇಪರ್ಸ್‌ ಮ್ಯಾಲ ಹೋಗಿರಬೇಕು - 
ಬಹುತೇಕ ಕೆಲಸಾ ಆದಂಗ ಕಾಣತೇತಿ ! ಬಹುಶಃದಿಂದ ಹೊರಗ ತಗಿಯೂದು 
ಬಹುತೇಕದೊಳಗ ಒಗದ ಬಿಡೂದು. ಮತ್ತ ಬಹುತೇಕದಿಂದ ಹೊರಗೆಳದು 
ಬಹುಶಃದೊಳಗ ತುರುಕಿ ಬಿಡೂದು | "ಬಹುತೇಕ ಮೂರ್ನಾಲ್ಕು ತಿಂಗಳದೊಳಗ 
ವಿಚಾರಣೆ ಮುಗೀಬಹುದು..... ಬಹುಶಃ ತಿಂಗಳ, ಎರಡ ತಿಂಗಳದೊಳಗಾಗಿ 
ರಿಪೋರ್ಟ್‌ ಬರಬಹುದು' ನಾನು ಮಾತ್ರ ಇವತ್ತ 'ಬಹುಶಃ' ಮತ್ತ “ಬಹುತೇಕ' 
ಎರಡನ್ನೂ ಮನಿಯೊಳಗ ಬಿಟ್ಟ ಬಂದೇನಿ. ನಾ ಇಲ್ಲೆ ಕುಂತೇನಿ, ಮತ್ತ ಇಲ್ಲೇ 
ಕುಂತಿರತೇನಿ, ನನ್ನ ಕೆಲಸ ಆಗೂದಿದ್ದರ ಇವತ್ತ. ಆಗತೇತಿ, ಈಗ "ಆಕ್ಕೇತಿ. 
ನಿಮ್ಮ 'ಬಹುಶಃ' ಮತ್ತ "ಬಹುತೇಕ' ದ ಗಿರಾಕಿಗಳು ಇವರೆಲ್ಲ ಇಲ್ಲೆ ನಿಂತಾರಲ್ಲ 
ಇವರಿಗೆ ಬೇಕಾದರ "ಮೋಸಾ ಮಾಡಿರಿ... 


ಕಾರಕೂನರು ತಮ್ಮ ಪ್ರಯತ್ನ ಸಫಲಗೊಳ್ಳ] ನ್ನು ತಿಳಿದು ನಿರಾಶರಾಗಿ 
ಒಬ್ಬೊಬ್ಬರೆ ಒಳಗೆ ಬರತೊಡಗಿದರು. 


“ಕುಂತಗೊಂಡಾನ, ಕು೦ತಗೊಂಡಿರಲಿ ಬಿಡು' 

“ಒದರ್ಯಾಡಾಕತ್ತಾನ, ಒದರ್ಯಾಡಲಿ ಬಿಡು' 

“ಮಗಾ ಗೂಂಡಾಗಿರಿ ಮಾಡಿ ಕೆಲಸಾ ಮಾಡಿಸಿಗೋಬೇಕು ಅಂತ ಮಾಡ್ಯಾನ' 
“ಲೆಟ್‌ ಹಿಮ್‌ ಬಾರ್ಕ್‌ ಹಿಮ್‌ಸೆಲ್ಫ್‌ ಟು ಡೆಥ್‌' 


ಕಾರಕೂನರ ಜೊತೆಗೆ ಸಿಪಾಯಿಯೂ ವಟಗುಡುತ್ತ ತನ್ನ ಸ್ಟೂಲ್‌ ಮೇಲೆ 
ಬಂದು ಕುಳಿತ. “ಈ ಮಗನ ಹಲ್ಲ: ಮುರದ ಬಿಡತಿದ್ದೆ, ಏನ್‌ ಮಾಡೂದು... 
ಕಾರಕೂನರು ನಮ್ಮ ಮ್ಯಾಲಿನ ಸಾಹೇಬರು. ಸಾಹೇಬರ ಮಾತು ಕೇಳಬೇಕಾಗತೇತಿ. 
ಇರಲಿಲ್ಲಾಂದ್ರ...” 


“ಅಲ್ಲಪಾ ಶಾಂತ ರೀತೀಲೆ ಕೆಲಸ ಮಾಡಿಸಿಗೋಬೇಕು. ವಿನಂತಿಯಿಂದ ಕೆಲಸ 
ಆಕ್ಕೇತಿ. ರೊಕ್ಕ ನಡೀತೇತಿ, ಜಬರ ನಡಿಯೂದುಲ್ಲ” ಗುಂಪಿನೊಳಗಿನ ಒಬ್ಬನು 
ವ್ಯಕ್ತಿಗೆ ತಿಳಿಹೇಳತೊಡಗಿದ. 


ವ್ಯಕ್ತಿ ಎದ್ದು ನಿಂತ 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೧೫ 


“ದೇವರ ಆಜ್ಞೆ ಎಲ್ಲಾ ಕಡೆ ನಡೀತೇತಿ” ಎನ್ನುತ್ತ ಆ ವ್ಯಕ್ತಿ ಮೈಮೇಲಿನ ಶರ್ಟ್‌ 
ಕಳಚುತ್ತ ನುಡಿದ - “ಇವತ್ತು ದೇವರ ಆಜ್ಞೆ ಪಕಾರ ಈ ಕಿರೀಟ ಇಲ್ಲದ ರಾಜ 
ಬರಿಮೈಲೆ ಕಮೀಶನರ್‌ ಸಾಹೇಬರ ರೂಮಿನ್ಯಾಗ ಹೋಗತಾನು. ಇವತ್ತ 
ಅಂವ ತನ್ನ ಬತ್ತಲ ಬೆನ್ನ ಮ್ಯಾಲ ಸಾಹೇಬರ ಕಡಿಂದ ಚಬಕಾದಲೆ 
ಹೊಡಿಸಿಗೊಂತಾನ: ಇವತ್ತ "ಅವರ “ಬೊಟಗಾಲಿನ ತುಳಿತಕ್ಕ ಸಿಕ್ಕು ಜೀಂವಾ 
ಬಿಡತಾನ. ಆದರೂ ಅಂವ ಯಾರಿಗೂ ವಿನಂತಿ ಮಾಡಿಕೊಳ್ಳೂದುಲ್ಲ. 
ಯಾರಿಗೂ ರೊಕ್ಕಾ ಕೊಡೂದುಲ್ಲ, ಯಾರ ಪೂಜಾನೂ ಮಾಡೂದುಲ್ಲ. 
ಯಾರು ವಾಹೆ ಗುರುವಿನ ಪೂಜಾ ಮಾಡ್ತಾರೋ ಅವರು ಬ್ಯಾರೆ ರಕ 
ಪೂಜಾನೂ ಮಾಡೂದುಲ್ಲ. ಈಗ ವಾಹೆ ಗುರುವಿನ ಹೆಸರು ತುಗೊಂಡ... 


ಅವನು ತಾನು ಹೇಳಿದಂತೆ ಮಾಡುವ ಮೊದಲೇ ಒ೦ದಿಬ್ಬರು ಮುಂದೆ ಬಂದು 
ನಡದ ಧೋತರದ ಗಂಟಿನ ಮೇಲೆ ಇಟ್ಟಿದ್ದ ಅವನ ಕೈ ಹಿಡಿದರು. ಕಿರೀಟ 
ಇಲ್ಲದ ರಾಜ ತನ್ನ ಕೈ ಬಿಡಿಸಿಕೊಳ್ಳಲು ಕೊಸರಾಡತೊಡಗಿದ. 


“ನಾ ಈಗ ಹೋಗಿ ಕೇಳಬೇಕಾಗೇತಿ - ಬಿಡ್ರಿ ನನ್ನ. ಸ್ವಾತಂತ್ರ್ಯದ ಕೂಡ ಹಿಂಗ 
ಇವರು ಸಂಭೋಗ ಮಾಡಲಿ ಅಂತನ; ಮಹಾತ್ಮಾ ಗಾಂಧೀಜಿ ಇವರಿಗೆ ಈ 
ಸ್ವಾತಂತ್ರ್ಯ ಕೊಡಸಿದರೇನು ? ಅದನ್ನ ಹಾಳಗೆಡವಬೇಕು, ಅದರ ಹೆಸರಿಗೆ 
ಕಲಂಕ ಹಚ್ಚಬೇಕು, ಅಂತ ಕೊಡಸಿದರೇನು ? ದುಡ್ಡು ಎರಡು ದುಡ್ಡಿನ 
ಫೈಲಿನ್ಯಾಗ ಅದನ್ನ ಕಟ್ಟಿ ಹಾಕಿ ಅವಮಾನ ಮಾಡಲಿ ಅಂತ ಕೊಡಿಸಿದರೇನು 9 
ಜನರ ಮನಸ್ಸಿನ್ಯಾಗ ಅದರ ಬಗ್ಗೆ ತಿರಸ್ಕಾರ ಹುಟ್ಟೂ ಹಂಗ ಇವರು 
ನಡಕೋಬೇಕು ಅಂತ ಕೊಡಸಿದರೇನು ? ಮನಷ್ಯಾನ ದೇಹದ ಮ್ಯಾಲಿನ 
ಅರಿವಿ ನೋಡಿದರ ಇವರಿಗೆ ಖರೆ ಸ೦ಗತಿ ಗೊತ್ತ ಆಗೂದುಲ್ಲ. ಮನುಷ್ಯಾ 


ಇದ್ದವಂಗ ನಾಚಕಿ ಯ ಆದರ ನಾನು ಮನುಷಾ ್ಯ ಅಲ್ಲ, ನಾಯಿ ಟ್‌ 
ನಾನಃ ಸ್ವತಃ ಒಪ್ಪತೇನಿ. iq 


ನೆರೆದ ಗುಂಪಿನಲ್ಲಿ ಒಮ್ಮೆಲೆ ಭಯ ಹರಡಿಬಿಟ್ಟಿತು. ಕಮೀಶನರ್‌ ಸಾಹೇಬರು 
ತಮ್ಮ ಕೊಠಡಿಯಿಂದ ಹೊರಗೆ ಬಂದರು. ಬಿಗಿದ ಹಣೆ ಮತ್ತು ಗಂಟು ಹಾಕಿದ 
ಮುಖದೊಂದಿಗೆ ಗುಂಪಿನ ನಡುವೆಯೇ ಬಂದರು. 


“ಏನು ನಡದದ ) ನಿನಗ ಏನ ಬೇಕಾಗೇದಪಾ 9” 


“ನಿಮ್ಮನ್ನ ಭೆಟ್ಟಿ ಆಗಾಕಂತ ಬಂದೇನಿ ಸಾಹೇಬರ”. ಆ ವ್ಯಕ್ತಿ ಸಾಹೇಬರನ್ನೇ 
ದಿಟ್ಟಿಸುತ್ತ ನುಡಿದ, “ನೂರ ಮಾರಿನ ಒಂದು ತೆಗ್ಗು ನನ್ನ ಹೆಸರಿಲೆ ಅಲಾಟ್‌ 
ಆಗೇತಿ. ಆ ತೆಗ್ಗನ್ನ ನಿಮಗ ವಾಪಸ್‌ ಕೊಡಬೇಕ೦ತ ಮಾಡೇನಿ. ಅಂದರ 
ಅದರಾಗ ನಿಮ್ಮ ಸರಕಾರ ಒಂದು ಕೆರಿ ಮಾಡಿಸಬಹುದು. ಸ೦ಜೀ ಹೊತ್ತಿನ್ಯಾಗ 


೧೬ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಆಫೀಸರ್‌ ಮಂದಿ ಅಲ್ಲಿ ಹೋಗಿ ಮೀನಾ - ಪಾನಾ ಹಿಡೀಬಹುದು. ಅಥವಾ 
ಸರಕಾರ ಮನಸ್ಸು ಮಾಡಿ ಆ ತಗ್ಗಿನ್ಯಾಗ ಒ೦ದು ನೆಲಮನಿ ಮಾಡಿಸಿಬಿಟ್ಟರ 
ನನ್ನಂಥ ಎಲ್ಲಾ ನಾಯಿಗಳನ್ನ ಅದರೊಳಗ ಕೂಡಿಹಾಕಬಹುದು”. 


“ಹೆಚ್ಚ ವಟಗುಡಬ್ಯಾಡ. ನಿನ್ನ ಕೇಸ ಏನದ, ತುಗೊಂಡ ಬಾ ನನ್ನ ಹತ್ತಿರ”. 


“ನನ್ನ ಕೇಸು ನನ್ನ ಹಂತೇಲಿ ಇಲ್ಲ ಸಾಹೇಬರ. ಎರಡು ವರ್ಷದಿಂದ ಅದು 
ಸರಕಾರದ ಹಂತೇಲಿ ಅತಿ, ನಿಮ್ಮ ಹಂತೇಲಿ ಐತಿ. ನನ್ನ ಹಂತೇಲಿ ಇರೂದು 
ನನ್ನ ಶರೀರ ಮತ್ತ ಇವೆರಡು ಅರಿವಿ, ಅಷ್ಟ ನಾಕ ದಿವಸದ ನಂತರ ಇವೂ 
ಇರೂದುಲ್ಲ. ಹಿಂಗಾಗಿ ಇವುನ್ನೂ ಇವತ್ತ ತಗದ ಒಗ್ಯಾಕಹತ್ತೇನಿ. ಆಮ್ಯಾಲೆ 
ಬರೇ ಹನ್ನೆರಡು ನೂರಾ ಇಪ್ಪತ್ತಾರು ಬಾರ್‌ ಸಸ್ಯ ಅಷ್ಟ ಉಳೀತೇಶಿ. 
ಹನ್ನೆರಡು ಎಸ ಇಪ್ಪತ್ತಾರು. ಬಾರ್‌ ಜೆ ತುಗೊಂಡು ಹೊಡದು 
ಹೊಡದು ದೇವರ ಸನ್ನಿಧಾನಕ್ಕ ಕಳಸೂವಂತಿರಿ... 


“ಇದೆಲ್ಲಾ ಬಿಡು. ಈಗ ನನ್ನ ಕೂಡ ಒಳಗ ಬಾ”. 


ಕಮಿಶನರ್‌ ಸಾಹೇಬರು ತಮ್ಮ ಕೊಡಡಿಗೆ ಮರಳಿದರು. ಆ ವ್ಯಕ್ತಿಯೂ ತನ್ನ 
ಅಂಗಿಯನ್ನು ಹೆಗಲ ಮೇಲೆ ಇಟ್ಟುಕೊಂಡು ಆ ಕೊಠಡಿಯ ಕಡೆಗೆ ನಡೆದ. 


“ಎರಡು ವರ್ಷದಿಂದ ಅಲೆದಾಡತಿದ್ದೆ. ಯಾಂವನೂ ನನ್ನ ಮಾತು ಕೇಳಲಿಲ್ಲ. 
ಎಪ್ಪಾ, ಎಣ್ಣಾ ಅನ್ನತಿದ್ದೆ. ಯಾ೦ವನೂ ನನ್ನ ಮಾತು ಕೇಳಲಿಲ್ಲ. ಪರಿಪರಿಯಿ೦ದ 
ವಿನಂತಿ ಮಾಡಿಕೊಂಡೆ. ಯಾ೦ವನೂ ಮಾತಾಡಸಲಿಲ್ಲ... !” 


ಸಿಪಾಯಿ ಬಾಗಿಲ ಚಾಪೆಯ ಪರದೆ ಸರಿಸಿದ. ವ್ಯಕ್ತಿ ಕಮಿಶನರ್‌ ಸಾಹೇಬರ 
ಕೊಠಡಿಯೊಳಗೆ ಪ್ರವೇಶಿಸಿದ. ಬೆಲ್‌ ಆಯಿತು. ಫೈಲ್‌ಗಳು ಅಲೆದಾಡತೊಡಗಿದವು. 
ಕಾರಕೂನರನ್ನು ಕರೆಸಲಾಯಿತು. ಅರ್ಧ ಗಂಟೆಯ ನಂತರ ಕಿರೀಟವಿಲ್ಲದ 
ರಾಜ ಮುಗುಳ್ನಗುತ್ತ ಹೊರ ಬಂದ. ಕುತೂಹಲ ಭರಿತ ಕಣ್ಣುಗಳಿಂದ ಜನರ 
ಗುಂಪು ಅವನ ಬರವನ್ನು ಎದುರುಗೊಂಡಾಗ ಆ ವ್ಯಕ್ತಿ ಮಾತನಾಡತೊಡಗಿದ - 
“ಇಲಿಗಳ ಹಂಗ ಟಕಾಮಕಾ ನೋಡಿಕೊಂಡ ಕುಂತರ ಏನೂ ಆಗೂದುಲ್ಲ. 
ಬೊಗಳರಿ, ಬೊಗಳರಿ, ಎಲ್ಲಾರು ಕೂಡಿ ಬೊಗಳರಿ. ಈ ಮಕ್ಕಳ ಕಿವಿ ಹರದ 
ಹೋಗೂವಂಗ ಬೊಗಳರಿ, ಬೊಗಳರಿ. ನಾಯಿಗೋಳ; ಬೊಗಳರಿ....” 


ಅವನ ಅಣ್ಣನ ಹೆಂಡತಿ ಎರಡೂ ಮಕ್ಕಳೊಂದಿಗೆ ಗೇಟಿನ ಹತ್ತಿರ ನಿಂತು 
ಕಾಯುತ್ತಿದ್ದಳು. ಹುಡುಗ ಮತ್ತು ಹುಡುಗಿಯ ಹೆಗಲ ಮೇಲೆ ಕೈ ಇಟ್ಟು ಆ 
ವ್ಯಕ್ತಿ ನಿಜವಾಗಿ ರಾಜನ ಹಾಗೆಯೇ ಮಾರ್ಗದ ಮೇಲೆ ನಡೆಯತೊಡಗಿದ. 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೧೭ 


“ನಾಚಿಗಿ ಮರ್ಯಾದಿ ಅ೦ತ ಕುಂತಿರಿ ಅಂದರ, ವರ್ಷ ವರ್ಷಗಟ್ಟಲೆ ಮೋತಿ 
ಹಾಡು ನಿಲ್ಲಬೇಕು. ಅರ್ಜಿ ಟೈಪ್‌ ಮಾಡಿಸೂದು, ನಳದ ನೀರ 
ಕುಡಿಯೂದು - ಇಷ್ಟ ಅಕ್ಕೇತಿ. ಸರಕಾರ ಟೈಂ ತಿಂತೇತಿ. ನೀವು ನಿರ್ಲಜ್ಜ 
ಆಗರಿ. ನಾಚಿಗಿ ಮರ್ಯಾದಿ ಬಿಟ್ಟ ಬಿಡರಿ. ನಿರ್ಲಜ್ಜತನದಾಗ ಸಾಕಷ್ಟು ಲಾಭ 
ಐತಿ!” 


ಅವನು ಒಮ್ಮೆಲೆ ನಿಂತು ಜೋರಾಗಿ ನಗತೊಡಗಿದ. “ಗೆಳೆಯರೆ, ನಿರ್ಲಜ್ಜತನದಾಗ 
ಸಾಕಷ್ಟು ಲಾಭ ಐತಿ!” 


ಅವನು ಹೊರಟುಹೋದ ನಂತರ ಕಂಪೌಂಡಿನ ಒಳಗಡೆ ಮತ್ತು ಅಕ್ಕಪಕ್ಕದಲ್ಲಿ 
ಮೊದಲಿಗಿಂತ ಹೆಚ್ಚು ದಟ್ಟವಾಗಿ ಒಂದು ಬಗೆಯ ಸ್ಮಶಾನ ಮೌನ ವ್ಯಾಪಿಸಿತು. 
ಗುಂಪು ಸಾವಕಾಶ ಚೆದುರಿ ಎಲ್ಲರೂ ತಮ್ಮ ತಮ್ಮ ಸ್ಥಳಗಳಿಗೆ ಹೋದರು. 
ಸಿಪಾಯಿಯ ಇಳಿಬಿದ್ದ ಕಾಲುಗಳು ಮತ್ತೆ ಸ್ಟೂಲಿನ ಮೇಲಿನಿಂದ 
ಅಲುಗಾಡತೊಡಗಿದವು. ಎದುರಿನ ಕ್ಯಾಂಟೀನಿನ ಹುಡುಗ ಒಂದು ಸೆಟ್‌ ಚಹಾ 
ತೆಗೆದುಕೊಂಡು ಕಾರಕೂನರ ಕೋಣೆಗೆ ಹೋದ. 


ಅರ್ಜಿ ಬರೆಯುವವನ ಟೈಪ್‌ರೈಟರ್‌ ಮತ್ತೆ ಚಲಿಸತೊಡಗಿತು. ಅದರ ಟಕ್‌ 
ಟಕ್‌ ಸಪ್ಪಳದ ಜೊತೆಗೇ ಅವನ ಮಗ ಮತ್ತೆ ತನ್ನ ಪಾಠವನ್ನು ಬಾಯಿಪಾಠ 
ಮಾಡತೊಡಗಿದ. “ಪಿ.ಇ.ಎನ್‌. ಪೆನ್‌ ಅಂದ್ರೆ ಕಡಿಕೆ: ಎಚ್‌.ಇ.ಎನ್‌. ಹೆನ್‌ 
ಅಂದ್ರೆ ಕೋಳಿ; ಡಿ.ಇ.ಎನ್‌. ಡೆನ್‌ ಅಂದ್ರೆ ಕತ್ತಲಗವಿ...!” 


ಪ್ರಿಯ ಚಂದಾದಾರರೇ, 


* `ನಿಮ್ಮ ಹೆಂಡತಿ-ಮಕ್ಕಳಿಗೆ ಪುಣ್ಯ ಬರುತ್ತದೆ' - ಅಂತ ಕೇಳಿಕೊಂಡಿದ್ದೆ 
ಕಳೆದ ಸಂಚಿಕೆಯಲ್ಲಿ. ತಿಪಟೂರಿನ ಸಿದ್ದರಾಮೇಶ್ವರಿ ಅವರ ತಕರಾರು: 
"ನಾವು ಮಹಿಳೆಯರು. ನಮ್ಮಿಂದ ಯಾರಿಗೆ ಪುಣ್ಯ?' 


* ಅವರ ಮಾತೂ ಬರೋಬರಿ. ಅದಕ್ಕಾಗಿ ಸಣ್ಣ ತಿದ್ದುಪಡಿ : `ನಿಮ್ಮ 
ಗ೦ಡ-ಮಕ್ಕಳಿಗೂ ಪುಣ್ಯ ಬರುತ್ತದೆ”. 


* ಮದುವೆಯಾಗದ ಚಂದಾದಾರರು. ಅದೂ ನೋಡೋಣ. ಒಟ್ಟಿನಲ್ಲಿ 
ಒಂದೊಂದು, ಎರಡೆರಡು ಚಂದಾ ಮಾಡಿಸಿರಿ. 


- ಚಂಪಾ 


೧೮ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ನೋಟ 


ಪರಂಪರೆ ಮತ್ತು ಆಧುನಿಕ ಸಂಸ್ಕೃತಿಯ ಜ್ಞಾನದ ನೆಲೆಗಳು 
ಚ ವಡ್ಡಗೆರೆ ನಾಗರಾಜಯ್ಯ 


ಸಂಸ್ಕೃತಿ ಮತ್ತು ಪರಂಪರೆಗಳು ಸಮಾಜದ ಜೀವವಿಕಾಸ ದಾರಿಯಲ್ಲಿ 
ಮಾನವನೊಂದಿಗೆ ನಿತ್ಯ ಹರಿವಿನ ಜಲಯೂಟೆಯಾಗಿ ಹರಿದು ನಾಗರಿಕತೆಯ 
ತೊಟ್ಟಿಲು ತೂಗಿವೆ. ಸಾಂಸ್ಕೃತಿಕ ಅನನ್ಯತೆ ಮತ್ತು ಪರಂಪರೆಗಳನ್ನು ಸಾಮಾಜಿಕತೆಯ 
ಅಥವಾ ನಾಗರಿಕತೆಯ ಆಚೆಗಿರುವ ಸಂಗತಿಗಳೆಂದು ಗ್ರಹಿಸಬಾರದು. ಟಿ.ಎಸ್‌. 
ಎಲಿಯೆಟ್‌ನ "Tradition and The Individual Talent’ ಪ್ರಬಂಧದ 
ಪ್ರಕಟಣೆಯೊಂದಿಗೆ ಪರಂಪರೆ ಎಂಬ ಶಬ್ದದ ಚರ್ಚೆಗೆ ಎಲ್ಲಿಲ್ಲದ ಆವರಣವೊಂದು 
ಸೃಷ್ಟಿಯಾಯಿತು. ಪರಂಪರೆಯೊಂದಿಗೆ ವ್ಯಕ್ತಿ. ಪ್ರತಿಭೆಯನ್ನು ಅವಿನಾಭಾವ 
ಸಮೀಕರಣದಲ್ಲಿರಿಸಿ ಸಂಸ್ಕೃತಿಯ ನಿರ್ವಚನ ಮಾಡುತ್ತಾನೆ ಎಲಿಯಟ್‌. ವ್ಯಕ್ತಿಯು 
ತನ್ನ ವಿಶಿಷ್ಟ ಪ್ರತಿಭೆಯ ಮೂಲಕ ಸಂಸ್ಕೃತಿಗೆ ಸಾದ್ಯಂತ ಕೊಡುಗೆಗಳನ್ನು ನೀಡುತ್ತಾ 
ಪರಂಪರೆಯನ್ನು ರೂಪಿಸುತ್ತಾನೆಂದು ಗ್ರಹಿಸಬೇಕಾಗುತ್ತದೆ. ಪರಂಪರೆಯ 
ನಿರ್ಮಾಣಕ್ಕೆ ನಡೆಸುವ ಪ್ರಯತ್ನಗಳು ಚಲನಶೀಲತೆಯ ಗುಣ ಸ್ವಭಾವವನ್ನು 
ಸಂಸ್ಕೃತಿಯ ಅನನ್ಯತೆಯೆಂದು ಪರಿಗಣಿಸಲಾಗುತ್ತದೆ. ಪ್ರತಿಯೊಂದು ಸಾಮಾಜಿಕ 
ವಲಯವೂ ತನ್ನದೇ ವಿಶಿಷ್ಟ ಬಗೆಯ ಹವಣಿಕೆಯಿಂದ ಸಾಂಸ್ಕೃತಿಕ ನಡಿಗೆ 
ಯೊಂದನ್ನು ರೂಪಿಸಿಕೊಳ್ಳುತ್ತಲೇ ಪರಂಪರೆಯ ಹೊನಲನ್ನು ವಿಸ್ತರಿಸಿಕೊಳ್ಳುತ್ತಾ 
ಹೋಗುತ್ತದೆ. 


'ಸಂಸ್ಕೃಶಿ' ಎಂಬ ಶಬ್ದದ ಅರ್ಥವು ಒಂದು ಅರ್ಥದಿಂದ ಮತ್ತೊಂದಕ್ಕೆ 
ನೆಗೆಯುತ್ತಿರುತ್ತದೆ. ಸಂಸ್ಕೃತಿಯ ಅರ್ಥದ ತನ್ನ ನೆಗೆತದ ಗುಣದಿಂದಾಗಿ, ಸಂಸ್ಕೃತಿ 
ಎ೦ದರೇನೆಂದು ವಿವರಿಸಿಕೊಳ್ಳುವಲ್ಲಿ ಅನೇಕ ಗೊ೦ದಲಗಳನ್ನು ಸೃಷ್ಟಿಸಿದೆ. ಇವತ್ತು 
ನಾವು ಯಾವ ಸಂದರ್ಭಕ್ಕೆ ಯಾವ ಅರ್ಥದಲ್ಲಿ ಸಂದರ್ಭಾನುಸಾರ ಸಂಸ್ಕೃತಿ 
ಪದದ ಶಬ್ದಾರ್ಥ ನಿರ್ವಚಿಸುತ್ತೇವೋ ಹಾಗು ಯಾವ ಅರ್ಥದಲ್ಲಿ ಸಂದರ್ಭಾನುಸಾರ 

ಸಂಸ್ಕೃತಿ ಎ೦ಬ ಪದವನ್ನು ಪ್ರಯೋಗಿಸುತ್ತೇವೋ ಅದೇ ಅರ್ಥದಲ್ಲಿ ಅದು 
ನಮಗೆ ದಕ್ಕುತ್ತದೆಂದು ಹೇಳಲಾಗುವುದಿಲ್ಲ. ಸಾಮಾಜಿಕತೆ ಅಥವಾ ನಾಗರಿಕತೆಯ 
ಜೀವವಿಕಾಸಕ್ಕೆ ನೆರವಾಗುವ ಬದುಕಿನ ಬಹುತೇಕ ಎಲ್ಲಾ ನೆಲೆಗಳನ್ನು 
ಆವರಿಸಿಕೊಂಡು ಸಂಸ್ಕೃತಿಯ ಶಬ್ದನಿರ್ವಚನ ಮಾಡುತ್ತೇವಾದ್ದರಿ೦ದ 
ಸಂಸ್ಕೃತಿಯೆಂದರೆ ಇದೇ ಎಂದು ಸಲೀಸಾಗಿ ಸಂಸ್ಕೃತಿಯ ಪರಿಕಲ್ಪನೆಯನ್ನು 
ವಿವರಿಸಲಾಗದು. ಕೃಷಿ, ಭಾಷೆ, ಜನಾ೦ಗ, ಶಿಕ್ಷಣಣ ಧರ್ಮ, ತತ್ವಶಾಸ್ತ್ರ 
ಅಧ್ಯಾತ್ಮ ವಿಜ್ಞಾನ, ಹೀಗೆ ಪ್ರತಿಯೊಂದರ ವಿಮರ್ಶೆಯಲ್ಲಿ ಸಂಸ್ಕೃತಿಯ ಪರಿಕಲ್ಪನೆ 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೧೯ 


ಇಣಕಿಕೊಂಡು ತೂರಿಬರುತ್ತದೆ. ಹಾಗಾಗಿಯೇ ಸಂಸ್ಕೃತಿ ಎಂಬುದು ಇತ್ತೀಚೆಗೆ 
ಹೆಚ್ಚು ಬಳಕೆಯಲ್ಲಿರುವ ಗೊಂದಲಕಾರಿ ಪರಿಕಲ್ಪನೆಯಾಗಿದೆ. ಈ ಪರಿಕಲ್ಪನೆಯನ್ನು 
ಒಂದು ಹಾದಿಬೀದಿ. ಜಗಳದ ಬೈಗುಳದ ಭಾಷೆಯ ಸ ಸಾಮಾನ್ಯ ಹೂಸ 
ಹಿಡಿದು ವ್ಯಕ್ತಿಯ ಚೈತನ್ಯವು ತಲುಪಬಲ್ಲ ಅಧಾ ತ್ಕಾನುಭೂತಿಯ ಅಮೂರ್ತ 
ಸಂಗತಿಗಳನ್ನು ವಿವರಿಸುವ ಅಸಾಮಾನ್ಯ ಜಮಧಾವಿ ಮೀಮಾಂಸೆಯವರೆಗೆ 
ಸಂಸ್ಥತಿಯ ಪರಿಕಲನೆ ವ್ಯಾಪಿಸಿಕೊಂಡಿದೆ. ಸ ಸಾಂಸ್ಕೃತಿಕ ಅನನ್ಯತೆ ಎಂದರೆ ಇದ್ದಕ್ಕಿದ್ದಂತೆ 
ರೂಪು ತೋರಿಸಿ "ಮಾಯವಾಗುವ ಮಾಯಾವಿಯ ಆಟದಂತಲ್ಲ. ಅಡೊಂದು 
ನಿರಂತರ ಪ್ರಕ್ರಿಯೆ. ಜೀವಿಯ ಉಗಮ ಮತ್ತು ವಿಕಾಸ ಹೇಗೋ ಹಾಗೆ 
ಸಂಸ್ಕೃತಿಯೆಂಬುದು ವಿಕಾಸಶೀಲ. ಜೀವಿಯು ವಿಸರ್ಜಿಸಿದ ದೇಹ ಹೇಗೆ 
ಕ್ಷಯಗೊಳ್ಳುವುದೋ ಹಾಗೇ ಸಂಸ್ಕೃತಿಗೂ ಕ್ಷ ಕ್ಷಯಗೊಳ್ಳುವ ಗುಣವಿದೆ. ಚಲನೆಯೇ 
ಇರದೆ ಸ್ಥಗಿತಗೊಂಡು ತುಕ್ಕಿಡಿದು ನಿಷ್ಪಯೋಜಕವಾಗುವ "ವಸ್ತುಗಳಂತೆ ಸಂಸ್ಕೃತಿಯೂ 
ಸ್ಥಗಿತಗೊಳ್ಳುವ ಗುಣವನ್ನು ಹೊಂದಿದೆ. ಚಲನಶೀಲ (ಲಿವಿಂಗ್‌) ಮತು ಸ್ಥಗಿತ 
(ಡೆಡ್‌) ನೆಲೆಗಳೆರಡರಲ್ಲೂ ಸಂಸ್ಕೃತಿ ಎ೦ಬ ಪರಿಕಲ್ಪನೆಗೆ ಸಮಾನ ಸ್ಥಾನವಿದೆ. 


ಸಮಾಜದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಪರಂಪರೆಯ ಹೆದ್ದೊರೆಯನ್ನು 
ಈಜುತ್ತಲೇ ಸಂಸ್ಕೃತಿಯ ಜ್ಞಾನದ ನೆಲೆಗಳಿಗೆ ತನ್ನದೇ ಬಗೆಯ ಕಾಣ್ಕೆ ನೀಡುವ 
ಹಂಬಲವನ್ನು ಕಾಣುತ್ತಾನೆ. ತನ್ನದೇ ಅಸ್ಮಿತೆಯನ್ನು ಛಾಪಿಸಲು ಹವಣಿಸುತ್ತಾನೆ. 
ಪರಂಪರೆ ಎಂಬ ಪದವೇ ಆಕರ್ಷಣೀಯ. ಯಾಕೆಂದರೆ ಅದು ಗತದ ವೈಭವದ 
ಭ್ರಾಮಕತೆಗೋ, ಗತದ ದಾರಿದ್ರ್ಯದ ಮರುಕಕ್ಕೋ, ಕಳೆದುಹೋದ ಸುಂದರ 
ಗತದ ಬಗ್ಗೆ ಹಳಹಳಿಕೆಗೋ ನಮ್ಮನ್ನು ಸಿ ಹೊಯ್ದು ಮುಟ್ಟಿಸಬಲ್ಲ ಮಹಿಮೆಯಳ್ಳದ್ದು, 
ಪರಂಪರೆಯನ್ನು ಒಳಗೊಳ್ಳುವ, ವಿಸ ಸರಿಸುವ ಅಥವಾ ಪರಂಪರೆಯನ್ನು ಮೀರುವ, 
ಮುರಿದು ಕಟ್ಟುವ ಪ್ರಯತ ಗಳಿಗೆ ಪ್ರತಿಯೊಬ್ಬರೂ ಒಡ್ಡಿಕೊಳ್ಳುತ್ತೇವೆ. ಕವಿ 
ಸಾಹಿತಿಗಳಾದವರು ತಮ್ಮ ಸ ಜನಶೀಲ ಉಪಕ್ರಮಗಳ ಮೂಲಕ ಪರಂಪರೆಯ 
ಸಾಂಸ್ಕೃತಿಕ ನೆಲೆಗಳ ಹುಡುಕಾಟಕ್ಕೆ ಬೇಕಾದ ದಾರಿಗಳನ್ನು ಶೋಧಿಸಿಕೊಳ್ಳುತ್ತಾರೆ.. 
ರೈತನಾದವನು ತನ್ನ ನೇಗಿಲಗುಳದ ಅಧ್ಯಾತ್ಮದಿಂದ ಹಡಿದು ಬಹುರಾಷ್ಟ್ರೀಯ | 
ಕಂಪನಿಗಳ ಬೀಜರಹಿತ ತಳಿಗಳ ಉತ್ಪಾದನೆಯ ನಿರ್‌ ಬೀಜೀಕರಣದ ವಿಪತ್ತಿನವರೆಗೆ 
ತನ್ನನ್ನು ಒಂದು ಪ್ರಯೋಗದ ಪಶುವಾಗಿ ಒಡ್ಡಿಕೊಂಡು ನಿಲ್ಲುತ್ತಾನೆ. ಇವತ್ತಿನ 


ಗ್ಯಾಟ್‌ ಒಪ್ಪಂದ ಕಾಲದ ಮೈಕ್ರೋಬಯೋಬಜಿ, ಬಯೋಟೆಕ್ನಾಲಜಿಗಳವರೆಗೆ 
ಕೃಷಿ ಪರಂಪರೆಯ ಹೆದ್ದೊರೆ "ದನನ | 


"ಸ್ಥಳೀಯ ಭೂಗೋಳ'ದ ದೇಸಿ ಚಾ ಉಳಿವು ಮತ್ತು ಹೈಟೆಕ್‌ ತಂತ್ರಜ್ಞಾನದ 


'ವಿಶ್ವಗ್ರಾಮ' ಪರಿಕಲ್ಪನೆಗಳ ನಡುವೆ ಸಂಘರ್ಷ ತೀವ್ರಗೊಳ್ಳುತ್ತಿರುವ ಜಾಗತೀಕರಣದ 
ಈ ಹೊತ್ತಿನಲ್ಲಿ ಸ್ಥಳೀಯತೆಯ adic ಅರಿಯುವ ಮುನ್ನ ವೇ 


1 


೨೦ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ವಿಶ್ವಗ್ರಾಮ ನಿರ್ಮಿಸುವ ಜಾಗತಿಕ ಪ್ರಕ್ರಿಯೆಗೆ ಒಡ್ಡಿಕೊಂಡು ಸ್ಥಳೀಯ ನೆಲೆಗಳನ್ನು 
ನಿರ್ಲಕ್ಷಿಸುತ್ತಾ ಜಾಗತೀಕರಣದ ರೂವಾರಿಗಳಾದ ಬ೦ಡವಾಳ ಶಾಹಿಗಳ ಕಾವಲು 
ನಾಯಿಗಳಾಗಿ ನಿಯೋಜಿತಗೊಳ್ಳುತ್ತಿದ್ದೇವೆ. ಸ್ಥಳೀಯ ಗ್ರಾಮೀಣ ಭೂಗೋಳದಲ್ಲಿ 
ಕಾಲೂರಿ ನಿಂತುಕೊಳ್ಳಲು ಕಲಿಯದ ನಾವು ವಿಶ್ವಗ್ರಾಮದ ಸೌಕರ್ಯಗಳನ್ನು 
ಹೊಂದಲು ಹಸಿದ ನಾಯಿಗಳಂತೆ ಚಡಪಡಿಸುತ್ತೇವೆ. ನೆಲದ ಮೇಲೆ ಕಾಲೂರದೆ 
ಮುಗಿಲು ಮುಟ್ಟಿಸಿಕೊಳ್ಳುವ ಹಂಬಲ ಹೊತ್ತು ನೆಲಮುಗಿಲುಗಳ ಸಂಬಂಧ 
ಸೂತ್ರ ತಪ್ಪಿದ ಅಪನಡೆಯನ್ನು ರೂಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ. ಇಂಥ 
ಅಪನಡೆಯ ದಾರಿಯಲ್ಲಿ ಸಾಕಷ್ಟು ದೂರ ಸಾಗಿದ್ದೇವೆ. ವಿಶ್ವಗ್ರಾಮ ಎಂಬ ಮುಗಿಲನ್ನು 
ಎಟಕಿಸಿಕೊಳ್ಳುವ ನಮ್ಮ ಪ್ರಯತ್ನಗಳಲ್ಲಿ ಸ್ಥಳೀಯ ಭೂಗೋಳ ಮತ್ತು ಅಲ್ಲಿನ 
ದೇಸಿ ಜ್ಞಾನದ ನೆಲೆಗಳಿಗೆ ಎರವಾಗಿದ್ದೇವೆ. 


ಸ್ಥಳೀಯ ನೆಲೆಯಲ್ಲಿಯೇ ಜ್ಞಾನದ ಸೃಷ್ಟಿಕರ್ತರಾಗಿರುವ ಜನಪದರು ಗ್ರಾಮಭಾರತದ 
ನಿಜವಾದ ರೂವಾರಿಗಳು. ಗ್ರಾಮಸಂಸ್ಕೃತಿಯ ಶ್ರದ್ಧಾವಂತ ಹೆಣೆಗೆಕಾರರಾದ ಅವರು 
ಶ್ರಮಸಂಸ್ಕೃತಿಯ ಅಸಲಿ ವಕ್ತಾರರು. ಜಾತಿ ಆಧಾರಿತ ಮೇಲುಕೀಳುಗಳ ವಿಕೃತ 
ಸಾಮಾಜಿಕ ರಚನೆಯ ಭಾರತ ದೇಶದಲ್ಲಿ ಕುಲಕಸುಬುಗಳು ಆಧಾರದ ಮೇಲೆ 
ಜಾತಿಗಳು ಉಗಮವಾಗಿ ಅವರ ಕಸುಬುಗಳ ಸಹ ಶ್ರೇಣೀಕರಣ ಪ್ರಕ್ರಿಯೆಗೆ 
ಒಳಪಟ್ಟಿವೆ. ಬ್ರಾಹ್ಮಣರು ವಿಶ್ರಮ ಪೂಜಾರಿ ವರ್ಗವಾಗಿದ್ದು ಶ್ರಮಜೀವಿಗಳ ಬೆವರ 
ಕೊಡುಗೆಗಳನ್ನು ಅನಾಯಾಸವಾಗಿ ಅನುಭವಿಸುವಂಥವರಾಗಿದ್ದಾರೆ. ಸಂಸ್ಕೃತ 
ಭಾಷೆಯ ಕಲಿಕೆಯಿ೦ದ ಅನ್ನ ಸಿಕ್ಕುವ ಕಾಲದಲ್ಲಿ ಅಪಾರ ಶ್ರಮಜೀವಿವರ್ಗವನ್ನು 
ಸಂಸ್ಕೃತವನ್ನು ಕಿವಿಯಿಂದ ಕೇಳಿಸಿಕೊಳ್ಳದಂತೆ, ನಾಲಗೆಯಿಂದ ನುಡಿಯದಂತೆ 
ಆಚೆಗಿರಿಸಲಾಗಿತ್ತು. ಘನತರ ಅಕ್ಷರ ವಿದ್ಯೆಗಳನ್ನು ಹೇಳಿಕೊಡದಂತೆ ಅಕ್ಷರದ 
ಗುಡಿಯಿಂದ ಹೊರಗಿಸಲಾಗಿತ್ತು ಭೂಮಿಯಲ್ಲಿ ದುಡಿದು ಬದುಕುತ್ತೇವೆಂದರೆ 
ಭೂಮಿಯ ಹಕ್ಕಿನಿಂದ ವಂಚಿಸಲಾಗಿತ್ತು. ಆಂಗ್ಲರು ಕೆಳಜಾತಿಗಳಿಗಾಗಿ ಶಾಲೆ 
ತೆರೆಯುವ ತನಕ ಹಾಗೂ ಫುಲೆ ದಂಪತಿಗಳು ಅಸ್ಪ] ಶ್ಯರಿಗಾಗಿ ಶಾಲೆ ತೆರೆಯುವ 
ತನಕ ಅಪಾರ ಜನಸ್ತೋಮವನ್ನು ಶಿಕ್ಷಣದಿಂದ ವಂಚಿಸಲಾಗಿತ್ತು. ಯಾವುದೇ 
ಸಂಪತ್ತು ಮತ್ತು ಅಧಿಕಾರದಿಂದ ವಂಚಿಸಿ ಹೊರಗಿಡಲಾಗಿತ್ತು. ಅಂಬೇಡ್ಕರ್‌ರವರ 
ಸಾಮಾಜಿಕ ನ್ಯಾಯದ ಹೋರಾಟದ ಫಲವಾಗಿ ದೊರಕಿದ ಮೀಸಲಾತಿಯಿಂದ ' 
ಅನ್ನ ಸಿಕ್ಕಿತೆಂದು ನೆಚ್ಚಿದಾಗ ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣಗಳಿಂದ 
ಸಾರ್ವಜನಿಕ ರಂಗದ ಮೀಸಲಾತಿಯೂ ಅಪ್ರಸ್ತುತಗೊಳ್ಳುವಂತೆ ಆಧುನಿಕ 
ಜ್ಞಾನಗಳನ್ನು ಸೃಷ್ಟಿಸಿ ಕಡುಬಡವರು ಎಟಕಿಸಿಕೊಳ್ಳದಂತೆ ನೋಡಿಕೊಳ್ಳಲಾಗುತ್ತಿದೆ. 
ಹೀಗೆ ದುಡಿಯುವ ಜನರನ್ನು ಉತ್ಪಾದನಾ ವಲಯಗಳಿಂದ ಹೊರದಬ್ಬುವ 
ಆಳುವವರ್ಗಗಳ ಕುತ್ತಿತ ರಾಜಕಾರಣಕ್ಕೆ ದೀರ್ಫ ಇತಿಹಾಸವೇ ಇದೆ. 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೨೧ 


ದುಡಿಯುವ ಶ್ರಮಜೀವಗಳ ಪಾಲಿಗೆ ನಿಕೃಷ್ಟವೆ೦ದು ಹೀನಾಯಿಸಿ ತಿರಸ್ಕರಿಸಿದ 
ಸತ್ತ ದನಗಳನ್ನು ಹೊತ್ತೊಯ್ದು ತೊಗಲು ಸುಲಿಯುವ ತೋಟಿ ಕೆಲಸ, ಮಲಿನವೆಂದು 
ಯಾರೂ ಅವಲಂಬಿಸಲಾರದ” ಮಲವನ್ನು ಹೊರುವ ಭಂಗಿ ಕೆಲಸ ಮತ್ತು 
ಊರಿನ ಬೀದಿಗಳ ಕಸ ಗುಡಿಸುವ ಜಾಡಮಾಲಿ ಕೆಲಸ, ಚರ್ಮ ಮತ್ತು 
ಎಲುಬುಗಳನ್ನು ಸಂಸ್ಕರಿಸಿ ಶೂದ್ರ ಜಾತಿಗಳಿಗೆ ಕೃಷಿ ಸಲಕರಣೆಗಳನ್ನ ತಯಾರಿಸಿ 
ಕೊಡುವ ಚಮ್ಮಾರಿಕೆ ಕೆಲಸ ಇನ್ನೂ ಮುಂತಾದ ಕಸುಬುಗಳಲ್ಲಿಯೇ ತೊಡಗಿಸಿ 
ಸ್ಥಿರಗೊಳಿಸಲಾಗಿತ್ತು. ಮಧ್ಯಮ ಜಾತಿಗಳನ್ನು ಕು೦ಬಾರಿಕೆ, ಕಮ್ಮಾರಿಕೆ, ನೇಕಾರಿಕೆ, 
ಮೀನುಗಾರಿಕೆ, ದನ ಆಡು ಕುರಿ ಸಾಗಾಣಿಕೆ, ಕುಂಚುಗಾರಿಕೆ, ಚಿನಿವಾರಿಕೆ, ಕೆರೆಕಟ್ಟೆ 
ಬಾವಿ ಕೋಟೆಕೊತ್ತಲಗಳ ನಿರ್ಮಾಣ ಹೀಗೆ ಅನೇಕ ಕಸುಬುಗಳಲ್ಲಿ ನಿಯಮಿಸ 
ಲಾಗಿತ್ತು. ಈ ಕೆಲಸಗಳನ್ನೆಲ್ಲ ಕುಶಲಕರ್ಮಿತ್ವದ ಜ್ಞಾನ ಮತ್ತು ಕಲೆಗಳ ಮಟ್ಟಕ್ಕೆ 
ಎತ್ತರಿಸಿದ ಕೀರ್ತಿ ಉದ್ಯಮಶೀಲ ಶ್ರಮಜೀವಿಗಳಿಗೆ ಸಲ್ಲುತ್ತದೆ. ಜಾತಿ ಸರಳುಗಳ 
ಕ್ರೌರ್ಯದ ವಿರುದ್ಧ ದುಡಿಯುವ ಜನ ಎಚ್ಚರವಾದಾಗಲೆಲ್ಲಾ ಸಾಮಾಜಿಕ ವಿಮೋಚನಾ 
ಚಳವಳಿಗಳು ಹುಟ್ಟಿವೆ. ಚಮ್ಮಾರಿಕೆ ವೃತ್ತಿಯನ್ನು ಅವಲಂಬಿಸಿದ ಮಾದಾರ 
ಧೂಳಯ್ಯನು ಚಮ್ಮಾವುಗೆಯ ಅಟ್ಟೆ ಚುಚ್ಚುವ ಉಳಿಮೊನೆಯಲ್ಲಿ ಶಿವ ಪತ್ಯಕ್ಷನಾದರೂ 
ಆ ಶಿವನ ದರ್ಶನವನ್ನು ನಿರಾಕರಿಸಿ "ಇತ್ತಲೇಕೆ ಬಂದೆ ಚರ್ಮದ ತಿತ್ತಿಯ 
ಹೊತ್ತಾಡುವವನ ಮುಂದೆ?” ಎಂದು ತನ್ನ ಕಾಯಕದಲ್ಲಿಯೇ ಅಧ್ಯಾತ್ಮಾ 

ಭೂತಿಯನ್ನು ಕಂಡವನು. ಸಂತ ರವಿದಾಸ ಚಮ್ಮಾರಿಕೆಯ ಕಸುಬಿನಲ್ಲಿಯೇ 
ಅಧ್ಯಾತ್ಮಿಕ ಔನ್ನತ್ಯ ಕಂಡುಕೊಂಡವನು. ಕುವೆಂಪು ಅವರು ತಮ್ಮ ಜಲಗಾರ 
ನಾಟಕದಲ್ಲಿ ಬರುವ  ಜಲಗಾರನಲ್ಲಿ ಜಗದ ಜಲಗಾರನಾದ ಪರಶಿವನನ್ನು 
ಕಂಡುಕೊಂಡವರು. ದನದ ಸಗಣೆಹುಂಡೆಯನ್ನು ಪಿಳ್ಳರಾಯನೆಂದು ಗಣಪತಿ 
ರೂಪದಲ್ಲಿ ಪೂಜಿಸಿ, ಬಳಿಕ ತಿಪ್ಪೆಗೆಸೆದು ತಿಪ್ಪೆಯ ಗೊಬ್ಬರದ ಮಹಿಮೆಯನ್ನು 
ಕಂಡುಂಡು ತನ್ನ ಮಕ್ಕಳಿಗೆ ತಿಪ್ಪಯ್ಯ, ತಿಮ್ಮಪ್ಪ, ತಿಪ್ಪೇಶ, ತಿಪ್ಪೇಸ್ವಾಮಿಯೆಂದು 
ಹೆಸರು ಕಟ್ಟಿ ಕರೆದ ರೈತಾಪಿಯ ಸ್ವಾಭಿಮಾನದ. ಬದುಕಿನ ಚಿತ್ತಾರದ ಮುಂದೆ 
ಅಧ್ಯಾತ್ಮವನ್ನು ಮಾರುಕಟ್ಟೆಯಲ್ಲಿ ಮಾರುವ ಢೋಂಗಿ ಅಧ್ಯಾತ್ಮ ಗುರುಗಳು 
ನಿಲ್ಲಲಾರರು. ಹೀಗೆ ನಿರಾಕರಿಸಿದ ನೆಲೆಗಳಿಂದಲೇ ಅರಿವಿನ ಕಿಡಿಗಳು ದಗ್ಗನೆ 
ಹೊತ್ತಿಕೊಂಡು ದುಡಿಯುವ ಚೇತನಗಳು ಚಳುವಳಿಗಾರರಾಗಿ ಮೂಡಿದ್ದಾರೆ. 


ಭೂಮಿಗೆ ಬೆವರು ಬಸಿದು ದುಡಿಯುವ ನೆಲಜೀವಿಗಳ ಜೀವನಶೈಲಿಯು 
ಬೆವರುಗಂಧದ ವಿನ್ಯಾಸದಲ್ಲಿ ಕುಸುರಿಗೊಂಡ ಸುಂದರ ಕಸೂತಿ ಇದ್ದಂತೆ. ರಾಗಿ, 
ನವಣೆ, ಭತ್ತ, ಬರಗು, ಜೋಳ, ಸ್ಯಾವೆ, ಸಜ್ಜಿ, ಆರಕ, ಕೊರಲೆ, ಹುಚ್ಚೆಳ್ಳು, 
ಹೂಚೆಂಡು, ದವನ, ಮಲ್ಲಿಗೆ, ಇರುವಂತಿಗೆ, ಸೇವಂತಿಗೆ, ಕನಕಾಂಬರ, ಜಾಜಿ, 
ಜಾಲಗಿರಿ ಹೀಗೆ ಸಕಲವೂ ಮೇಳೈಸಿದ ಸುಂದರ ಬೆಳೆಸುಗೆ ಅವರದು. ಈ 
ಬಹುರೂಪಿ ಬೆಳೆಸುಗೆಯಂತೆಯೇ ಹುಲುಸು ವೈವಿಧ್ಯತೆಯ ಜನಪದ ಕಲೆ, 


೨೨ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಆಚರಣೆ, ಸಂಪ್ರದಾಯ, ಹಾಡ್ಗತೆ, ಪದಪುರಾಣ, ಲಾವಣಿ, ಒಡಪು, ಗಾದಿ- 
ಗಾಧೆ-ತಗಾದೆಗಳು ಇಲ್ಲಿನ ಎಲ್ಲವೂ ಬಹುರೂಪಿ. ರೊಟ್ಟಿ, ಮುದ್ದೆ, ಕಡುಬು, 
ಅಂಬಲಿ, ಎಳೆನೀರು ಪಾನಕ, ಷರಬತ್ತು ಹಣ್ಣಿನ ರಸಗಳ ಸ್ಥಾನವನ್ನು ಫಾಸ್ಟ್‌ 
ಪುಡ್‌, ಜಂಕ್‌ ಫುಡ್‌, ರಾಸಾಯನಿಕ ಪಾನೀಯಗಳು ಮುಂತಾದವುಗಳು 
ಪಲ್ಲಟಗೊಳಿಸುತ್ತಿವೆ. ಕನ್ನಡ, ತುಳು, ಕೊಡವ ಮುಂತಾದ ಜನಭಾಷಿಕ ದೇಶಬಾಷೆಗಳು 
ಇಂಗ್ಲಿಷ್‌ ನಂತಹ ಪ್ರಭುತ್ವ ಭಾಷೆಯಿಂದ ದಮನಕ್ಕೊಳಗಾಗುತ್ತಿವೆ. ರ್ಯಾಪ್‌ ಮ್ಯೂಸಿಕ್‌, 
ಪಾಪ್‌ ಸಾಂಗ್‌ ಗಳ ಅಬ್ಬರದಲ್ಲಿ ಜಾನಪದ ಸಂಗೀತ ಮತ್ತು ಸುಗ್ಗಿ ಕುಣಿತದಂತಹ 
ಕಲೆಗಳು ನಿರ್ವಸತೀಕರಣ ಪ್ರಕ್ರಿಯೆಗೆ ಗುರಿಯಾಗಿವೆ. ಆಹಾರ ಪದ್ಧತಿ. ಕೃಷಿ 
ಪದ್ಧತಿ, ಔಷಧಿಯ ಪದ್ಧತಿ, ಸಂಗೀತ, ಕಲೆ, ನೀರು ಮಾತ್ರವಲ್ಲದೆ ಪ್ರಕೃತಿಯ 
ಮರಗಿಡಗಳೂ ಸೇರಿದಂತೆ ಇಡೀ ಜೀವಜಶಲ ಇಂದು ಏಕಾಕಾರಿ ಅನ್ಯ 
ಪ್ರವೇಶಗಳಿಂದ ಪಲ್ಲಟಗೊಳ್ಳುತ್ತಿವೆ. ಭ್ರಷ್ಟಗೊಳ್ಳುತ್ತಿವೆ. ಏಕಾಕೃತಿಯ ಯಂತ್ರಜಗತ್ತಿನ 
ಹರಿಕಾರರ ಮೂರರ ಪೆಟ್ಟಿಗೆ, ತಂಗಳು ಪೆಟ್ಟಿಗೆ, ಅಲಾರಂ ಕೋಳಿ, ಆನಿಮೇಷನ್‌, 
ನೆಟ್ಟು ಡ್ಯಾಬ್ಲೆಟ್ಟು-ಗ್ಯಾಜೆಟ್ಟು, ಟ್ವೀಟರ್‌, ವಾಟ್ಯಾಪ್‌, ಈ-ಮೇಲ್‌, ಇ-ಬುಕ್‌, ಇ- 
ನ್ಯೂಸ್‌, ವೆಬ್‌ ಮ್ಯಾಗ್‌, ಫೇಸ್‌ ಬುಕ್‌, ಆಂಡ್ರಾಯ್ಡ್‌ ಗಳ ಸೈಬರ್‌ ವೈರಸ್‌ 

ಗಳಿಲ್ಲದ ಗ್ರಾಮಭಾರತದ ಜನರು ಸೈಬರಿಕರಲ್ಲ; ನಾಗರೀಕರು, ನೆಟಿಜೆನ್‌ ಗಳಲ್ಲ; 
ಸಿಟಿಜನ್‌ಗಳು. ಹೈಟೆಕ್‌ ಸೈಬರಿಕರಲ್ಲದ ಕೇವಲ ಸಾಮಾನ್ಯ ನಾಗರಿಕರು. ನಾಗರಿಕತೆಯ 

ಕಸನದ ದಾರಿಯಲ್ಲಿ ವಿಜ್ಞಾನದ ಕೊಡುಗೆಗಳು ಎಷ್ಟರ ಮಟ್ಟಿಗೆ ಪರಿಸರಸ್ನೇಹಿ 
ಮತ್ತು ಮಾನವೀಯ ಮೌಲ್ಯ ಉಳ್ಳವು ಎಂಬುದನ್ನು ಕುರಿತು ನಾವು ಯೋಜಿಸ 
ಬೇಕಿದೆ. ಅಂತೆಯೇ ಆಧುನಿಕ ಜ್ಞಾನಕೇಂದ್ರಗಳಿಂದ ಹಾಗು ಅಭಿವೃದ್ಧಿ ಫಲಗಳಿಂದ 
ಆದಿವಾಸಿಗಳು, ಅಲೆಮಾರಿಗಳು ಮುಂತಾದ ನಿರ್ಗತಿಕ ನೆಲೆಗಳಲ್ಲಿರುವ ಅಪಾರ 
ಜನಸಮೂಹವನ್ನು ಹೊರದಬ್ಬಿದ ಸೈಬರಿಕ ಸಂಸ್ಕೃತಿಯ ಆತ್ಮದ ಕಣ್ಣು 
ಕುರುಡಾಗಿರುವುದನ್ನು ಡಯಾಗ್ನೋಸ್‌ ಮಾಡುವ ಬಗೆ ಮತ್ತು ದಾರಿಗಳನ್ನು 
ಕುರಿತು ಯೋಚಿಸಬೇಕಿದೆ. 


ನಗರೀಕರಣ ಮತ್ತು ಕೈಗಾರೀಕರಣದ ಪ್ರಭಾವಗಳಿಂದಾಗಿ ಹಸಿರು ವಲಯ 
ಕಣ್ಮರೆಯಾಗುತ್ತಿದ್ದು “ಪರಿಸರ ಸಮತೋಲನದ ಮೇಲೆ ವ್ಯತಿರಿಕ್ತ ಪರಿಣಾ ಣಾಮಗಳು 
ಉಂಟಾಗುತ್ತಿವೆ. ಹತ್ತಿ ಬೆಳೆಯುವ ಗ್ರಾಮೀಣ ನಾಗರಿಕರ ನೆಲ ಪ ಪಾಲಿಫೈಬರ್‌ 
ಕೃತಕ ನೂಲು ಉತ್ಪಾದಿಸುವ ನಗರದ ಸೈಬರಿಕರ ಪ ಪಾಲಾಗುತಿದೆ. ಆಧುನಿಕ 
ಸೈಬರಿಕರ ಮಿದುಳಿಗೆ. ರಾಗಿ ಭತ್ತದ ಕಣಜವಾಗುವ ಭೂಮಿ, ಪಕ್ಕಿ ಪಕ್ಷಿ ಚಿಟ್ಟೆ 
ದುಂಬಿಗಳು ಜೇಂಕರಿಸುವ ಕಾಡು, ಜಲಸಂಪನ್ಮೂಲ ಎಲ್ಲವೂ ಸಾವಿರ ಕೋಟಿಯ 
ಬಿಕರಿಯಲ್ಲಿ ಕೊಳ್ಳಬಹುದಾದ ಮಾರುಕಟ್ಟೆಯ ಸರಕು! ಮುಕ್ತ ಮಾರುಕಟ್ಟೆಯ 
ಬಾಗಿಲು ತೆರೆದ ಭಾರತಿ ದೇಶದ ಆರ್ಥಿಕತೆಯು ಜನರ ಕಣ್ಣು ಹೃದಯಗಳನ್ನು 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವೆರಿ ೨೦೧೬ ೨೩ 


ಕಿತ್ತುಕೊಂಡು ಗಾವಿಲರನ್ನಾಗಿಸಿ ಬಂಡವಾಳ ಹೂಡಿಕೆಯ ವಲಯಗಳಿಗೆ ನುಗ್ಗಿಸಿ 
ಸಂಪತ್ತು ಸಂಗ್ರಹಣೆಯ ಸರ್ಧೆಗೆ ಇಳಿಸಿದೆ ಮತ್ತು ಬಳಕೆದಾರ ಸಂಸ್ಕೃತಿಯ 
ಹುಚ್ಚು "ಕುದುರೆಯ ಮೇಲೆ ಕೂರಿಸಿ ನಾಗಾಲೋಟಕ್ಕೆ ದಬ್ಬಿದೆ. ಸಂಪತ್ತು ಮತ್ತು 
ಸೌಕರ್ಯಗಳ ವ್ಯಸನಿಗಳಾಗಿರುವ ನಾವು ಶತಮಾನಗಳಿಂದ ಬಾಧಿಸುತ್ತಿರುವ 
ನಮ್ಮ ಅಸಲಿ ಸಮಸ್ಯೆಗಳನ್ನು ಮರೆತುಬಿಟ್ಟಿದ್ದೇವೆ. ಆದುದರಿಂದಲೇ ನಾವು 
ಜೀವಿಸುತಿರುವ ನಮ್ಮ ಸುತ್ತಲ ಸ ಸಮಾಜದೊಳಗಿರುವ ಅಸ್ಪ] ಶ್ಯತೆ, ಲಿಂಗ 
ತಾರತಮ್ಮ ಹಸಿವು, ಅನಕ್ಷರತೆ, ಅಜ್ಞಾನ, ಅನೈತಿಕತೆ, ಭ್ರಷ್ಟಾಚಾರ ಮುಂತಾದ 
ಯಾವ ಸ ಸಮಸ್ಯೆಗಳ ವಿರುದ್ಧವೂ ಜನ ಧ್ವನಿ ಎತ್ತುತ್ತಿಲ್ಲ. ಧ್ವನಿ ಎತ್ತುವ ಅತ್ಯಂತ 
ಪ್ರಸ್ತುತ ಮತ್ತು ಮಾನವೀಯ ಚಳುವಳಿಗಳು ವಿಸ್ತರಣೆಯಾಗದೆ ಚಳುವಳಿಯ 
ಉಗಮದ ಬಿಂದುವಿನಲ್ಲಿಯೇ ಕ್ಷೀಣವಾಗಿ ಕಮೇಣ ಲಾಭಕೋರ ಸಮಯಸಾಧಕರ 
ಕೈಗೆ ಸಿಕ್ಕಿ ಅಪ್ರಸ್ತುತವಾಗಿ ಕರಗಿಹೋಗುತ್ತಿವೆ. ಆದುದರಿಂದಲೇ ಅಸ್ಪಶ್ಯತೆ, ಅನಕ್ಷರತೆ, 
ಹಸಿವು, ಬಡತನ, ಲಿಂಗ ತಾರತಮ್ಯ ಮಂತಾದ ಸಮಸ್ಯೆಗಳ ಬೇರುಗಳನ್ನು 
ಇಂದಿಗೂ ನಮ್ಮಿಂದ ಸಡಿಲಿಸಲಾಗಿಲ್ಲ.. ಜನಚಳುವಳಿಗಳನ್ನು ಬಗ್ಗುಬಡಿಯುವುದನ್ನೇ 
ಧರ್ಮವನ್ನಾಗಿಸಿ ಕೊಂಡಿರುವ ಪುರೋಹಿತಶಾಹಿಗಳು ಜಾಗತಿಕ ಬಂಡವಾಳ 
ಶಾಹಿಗಳೂಂದಿಗೆ ಮಧುರಮೈತ್ರಿ ಬೆಳೆಸಿಕೊಂಡು ಸುಖವಾಗಿದ್ದಾರೆ, ಅಷ್ಟೇ 
ಆನಂದವಾಗಿದ್ದಾರೆ. ಇಂತಹ ವಿದ್ಧಮಾನಗಳ ಕಾರಣದಿಂದಾಗಿಯೇ ದಲಿತ ಸಂಘರ್ಷ 
ಸಮಿತಿ, ರೈತ ಸಂಘ, ಪರಿಸರ ಚಳುವಳಿ, ಭಾಷಾ ಚಳವಳಿ, ಅಹಿಂದ, ಕಡೆಗೆ 
ಅಲೆಮಾರಿಗಳ ಮಾನವಹಕ್ಕು ಚಳುವಳಿಗಳೂ ಸಹ ವಿಘಟನೆಯಾಗಿ ನೂಲು 
ಸವೆದು ಇಂಜಿಹೋದ ಹೊಲಿಯಲಿಕ್ಕಾಗದ ಜೆಲ್ಲಿ ಬಟ್ಟೆಗಳಂತಾಗಿವೆ. ಜೆಲ್ಲಿ ಬಟ್ಟೆಗಳನ್ನೆ 
ಬತ್ತಿಯಾಗಿ ಹೊಸೆದು ತಮ್ಮದೇ ನೆತ್ತರೆಣ್ಣೆ ಎರೆದು ಹೋರಾಟದ ದೀಪ ಬೆಳಗಿಸಿ 
ಬೆಳಕು ನೀಡಬಲ್ಲ ಹೊಸ "ಚಳುವಳಿಗಾರರು ಹುಟ್ಟಿಬರುವುದು ಹೇಗೆ ಎಂಬ 
ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಬೇಕಿದೆ. 


ಅನೇಕ ಅಂತರಾಷ್ಟ್ರೀಯ ಬಂಡವಾಳಿಗರು ಭಾರತ ದೇಶಕ್ಕೆ ಬಂಡವಾಳದ 
ಪ್ರವಾಹವನ್ನೇ ಹರಿಸುತ್ತಿದ್ದಾರೆ. ಈ ಬೆಳವಣಿಗೆಯು ಶ್ರೀಮಂತ ಜನರಂತೆ 
ಭಾರತೀಯರೂ ಸಹ ವಿಲಾಸಿ ವಸ್ತುಗಳನ್ನು ಉತ್ಪಾದಿಸುವಂತೆ ಪ್ರಚೋದಿಸಿ 
ದೇಶಿ ಆರ್ಥಿಕ ಜ್ಞಾನಸಂರಚನೆಯ ಸಮಾಧಿಯ "ಮೇಲೆ ದೊಡ್ಡ ದೊಡ್ಡ 
ಕೈಗಾರಿಕೆಗಳನ್ನು  ಸ್ಥಾಪಿ ಪಿಸಲಾಗಿದೆ. ಉಳ್ಳವರ ಮತ್ತು ಇಲ್ಲದವರ ನಡುವಿನ ಕಂದಕವನ್ನು 
ಮತ್ತಷ್ಟು ಹೆಚ್ಚಿಸಲಾಗಿದೆ. ಉಳ್ಳವರು ವಿಲಾಸಿ ವಸ್ತುಗಳನ್ನು ಖರೀದಿಸುವ ಬಳಕೆದಾರ 
ಸಂಸ್ಕೃತಿಯ: ಸದಸ ರಾಗುವ. ವ್ಯಾಮೋಹಕ್ಕೆ ಕ ಒಳಗಾಗುತ್ತಿದ್ದರೆ, ಇಲ್ಲದವರು ಅದೇ 
ವಸ್ತುಗಳನ್ನು ಖರೀದಿಸಬೇಕೆಂಬ ಆಸೆಯಿಂದ ತಮ್ಮ ಬದುಕಿನ ಸ್ಥಿರ ಆಧಾರಗಳಾದ 
ಆಡು, ಬ ನೆಲ ಮನೆಮಠ ಮಾರಿಕೊಂಡು "ತಾತ್ಕಾಲಿಕ ಪ ಪರಿಣಾಮಗಳನ್ನು 


೨೪ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಅನುಭವಿಸಿ ಶಾಶ್ವತ ನಿರುದ್ಯೋಗ ಸಮಸ್ಯೆಗಳಿಗೆ ತಮ್ಮನ್ನು ದೂಡಿಕೊಳ್ಳುತ್ತಿದ್ದಾರೆ. 
ಜಾಗತೀಕರಣದ ಮುಕ್ತ ಮಾರುಕಟ್ಟೆಯು ಬಳಕೆದಾರ ಸ ಸಂಸ್ಕೃತಿಗೆ ರಹದಾರಿಯಾಗಿ 
ಪರಿಣಮಿಸಿತು. ಬಹುರಾಷ್ಟ್ರೀಯ. ಕ೦ಪನಿಗಳ ಬ೦ಡವಾಳಶಾಹಿಗಳ ಹಿಡಿತಕ್ಕೆ 
ಭಾರತ ಸಿಕ್ಕಿಕೊಂಡಿದೆ. ನವಬಂಡವಾಳವಾದವು ಇಡೀ ವಿಶ್ವವನ್ನು ತನ್ನ ಪ್ರ 
ಮಾಡಿಕೊಳ್ಳುವ ಹುನ್ನಾರಗಳನ್ನು ರೂಪಿಸಿ ಇಲ್ಲಿನ ನೀರು" ನೆಲ. ಪ್ರಹಾರ ಬಟ್ಟೆ 
ಮನರಂಜನೆ "ಸಾಹಿತ್ಯ ಸಂಗೀತ ಕ್ಷೇತ್ರಗಳನ್ನೂ ಬಿಡದೆ ಅಲ್ಲೆಲ್ಲಾ ಹೊಸ ಸರಕುಗಳನ್ನು 
ತುಂಬಿ ಮಾರುಕಟ್ಟೆಯ ಏಕಸ್ವಾಮ್ಯವನ್ನು ಸ್ಥಾಪಿಸಿಕೊಳ್ಳಲು ವಿಶ್ವಬ್ಯಾಂಕ್‌, 
ಅಂತರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವಿಶ್ವವ್ಯಾಪಾರ ಸಂಘಟನೆಗಳು 
ಇನ್ನಿಲ್ಲದಂತೆ ಶ್ರಮಿಸುತ್ತಿವೆ. 

ಕೃತಕ ಉಪಗ್ರಹಗಳನ್ನು ಅಂತರಿಕ್ಷಕ್ಕೆ ಉಡ್ಡಯನ ಮಾಡಿ ಹೊಸಹೊಸ ಗ್ರಹಗಳನ್ನು 
ಅನ್ಹೇಷಿಸುತ್ತಿರುವ ನಾವು ಅಲ್ಲಿಯೂ ನಮ್ಮ ನೆಲೆ ನಿರ್ಮಾಣಗಳ ಸಾಧ್ಯತೆಗಳನ್ನು 
ಕುರಿತು ಚಿಂತಿಸುತ್ತಿದ್ದೇವೆ. ಹೊರ ದೇಶಗಳನ್ನು ಕೆಲವೇ ಗಂಟೆಗಳಲ್ಲಿ ತಲುಪಬಲ್ಲ 
ಹಾಗೂ ಅಲ್ಲಿನವರೊಂದಿಗೆ ಕೆಲವೇ ಸೆಕೆಂಡುಗಳಲ್ಲಿ ಸಂಪರ್ಕಿಸಿ ಮಾತನಾಡಬಲ್ಲ 
ತಂತ್ರಜ್ಞಾನದ ಪ್ರಗತಿಯಿಂದಾಗಿ ಇಡೀ ಪ್ರಪಂಚ ಚಿಕ್ಕದಾಗಿದೆ. ಬೆಂಕಿಪೆಟ್ಟಿಗೆಯಷ್ಟು 
ಚಿಕ್ಕದಾಗಿರುವ ಪ್ರಪಂಚದಲ್ಲಿ ಎಟಕಿಸಿಕೊಳ್ಳಲು ಖಂಡ ಖಂಡಗಳ ನಡುವಿನ 
ಅಂತರವೂ ಕಮ್ಮಿಯಾಗಿದೆ. ನಮ್ಮನ್ನು ಆಳಿದ ವಸಾಹತುಶಾಹಿಗಳ ಕ್ರಿಕೆಟ್‌ ಆಟ 
ನಮ್ಮ ದೇಶದಲ್ಲಿ ಮಾತ್ರವಲ್ಲದೇ ಎಲ್ಲ ದೇಶಗಳ ಜಾಗತಿಕ ಏಕಾಕಾರಿ ಆಟವಾಗಿ 
ಮನ್ನಣೆ ಗಳಿಸಿಕೊಳ್ಳುತ್ತಿದೆ. ಕಂಪ್ಯೂಟರ್‌ ಮುಂದೆ ಕುಳಿತು ಮೌಸ್‌ ಹಿಡಿದು 
ಗೂಗಲಾಡುತ್ತಾ ವಿಡಿಯೋ ಗೇಮ್ಸ್‌ ಆಡುವವರಿಗೆ ಗ್ರಾಮೀಣ ಪ್ರದೇಶದ 
ಸ್ಥಳೀಯತೆಯ ಬೆವರಿನಲ್ಲಿ ಅರಳಿದ ಕುಂಟೆಬಿಲ್ಲೆ, ಮರಕೋತಿ, ಲಗೋರಿ, ಬುಗುರಿ, 
 ಈಜಾಟ, ಕಾಕಮ್ಮನ ಗೂಡು, ಮರಳು ಮನೆ, ಆಟುಗುಣಿ ಮಣೆ, ಚನ್ನೆಮಣೆ, 
ಚಿನ್ನಿದಾಂಡು ಕೇಸೋಗುಡ್ಡೆ. ಕಲ್ಲು ಕುಟಿ ಕುಟು ಮುಂತಾದ ಯಾವ ಆಟದ 
ಕಲ್ಪನೆಯೂ ಬರಲಾರದು. ಹಳೆಯ ಮತ್ತು ಹೊಸದರ ನಡುವಿನ ದ್ವಂದ್ವವನ್ನಾಗಲೀ 
ಸಂಘರ್ಷವನ್ನಾಗಲೀ ವಿವರಿಸುವ ಉದ್ದೇಶ ನನಗಿಲ್ಲ. ಆದರೆ ಉತ್ಪಾದಕರಾದ 
ಗ್ರಾಮಸಂಸ್ಕೃತಿ ನೆಲೆಯ ಶ್ರಮಜೀವಿಗಳು ಅನುತ್ಹಾದಕ ವಿಶ್ರಾಮಜೀವಿಗಳಾದ ಸೈಬರಿಕ 
ಸಂಸ್ಕೃತಿಯ ಸಂಗ್ರಾಹಕರ ಉನ್ನತಿಗಾಗಿ ದುಡಿಯುವ ಪಶುಗಳಂತಾಗಿದ್ದಾರೆ. ಹೀಗೆ 
ಮನುಷ್ಯರನ್ನು ಪಶುಗಳನ್ನಾಗಿ ಪರಿವರ್ತಿಸುವ ಆಧುನಿಕ ಜ್ಞಾನದ ಕ್ರೌರ್ಯ 
ಎಂಥದ್ದೆಂಬುದು ನನ್ನ ಪ್ರಶ್ನೆ. ಹೊಂಗೆ, ಬೇವು, ಮಾವು, ಆಲ ಅರಳಿ, ತಂಗಡಿ 
ಮುಂತಾದ ಹಲವಾರು ಗಿಡಮರಗಳ ಹಸಿರೆಲೆ; ಹಸು, ಕುದುರೆ, ಕುರಿ, ಎಮ್ಮೆ 
ಮೇಕೆ, ಕೋಳಿ, ಕತ್ತೆ, ಹಂದಿ ಮುಂತಾದವುಗಳ ಸಗಣಿ ಗಂಜಳ; ಕೆಮ್ಮಣ್ಣು, 
ಎರೆಮಣ್ಣು, ಕೆರೆಗೋಡು, ಕಳೆತ್ಕಾಜ್ಯ, ಕಣತಾಜ್ಯ, ಎಲ್ಲವನ್ನು ತಿಪ್ಪೆಗೇರಿ ಗೊಬ್ಬರ 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೨೫ 


ಮಾಡಿ; ಹೇರು ಕಟ್ಟಿ ಹೊಲಗದ್ದೆಗಳಿಗೆ ಹರಡಿ ಉತ್ತುಬಿತ್ತಿ ಬೆಳೆಯುತ್ತಿದ್ದ ಪುಷ್ಟಿ 
ದಾಯಕ ಆಹಾರಗಳೆದುರು ಅಧಿಕ ಇಳುವರಿ ನೀಡುವ ಬೀಜರಹಿತ ಸ೦ಕರ 
ತಳಿಗಳ ಫಸಲು ಪಡೆದು ತಾಕ್ಷಣಿಕ ಪರಿಣಾಮದ ಸುಖದಲ್ಲಿ ಮೈಮರೆತು 
ಬೀಜೋತಾದನೆಯ ಜ್ಞಾನ ಮತ್ತು ಅಧಿಕಾರ ಎರಡನ್ನೂ ಕಿತ್ತುಕೊಳ್ಳುತ್ತಿರುವ 
ರಾಕ್ಷಸರೆದುರು ಗ್ರಾಮೀಣ ಕೃಷಿಕರು ಕೈಕಟ್ಟಿ ನಿಂತಿದ್ದಾರೆ. ಬೀಜೋತ್ಪಾದನೆ 
ಮಾಡಲಾರದಂತೆ ಆಹಾರ ಧಾನ್ಯಗಳನ್ನು ನಿರ್ವೀರ್ಯ ಜೀನ್‌ಗಳಿಂದ ಉತ್ಪಾದಿಸಿ 
ಕೊಡುವ ಕ್ರೌರ್ಯಕ್ಕೆ ಏನು ಹೇಳಬೇಕು? ಇದು ಮಾನವನು ತನ್ನ ಸ್ವಾಯತ್ತ 
ನೆಲೆಗಳನ್ನು ನಾಶಪಡಿಸಿಕೊಂಡು ತನ್ನದೇ ಕೃತಕ ಜೈವಿಕ ಜ್ಞಾನಕ್ಕೆ ತಾನೇ 
ಬಲಿಯಾಗುವ ಯಜ್ಞಪಶುವಿನ ಸ್ಥಿತಿಯಂತಾಗಿದೆ. 


ನಮ್ಮ ಪೂರ್ವಿಕರು ತಮ್ಮ ಜೀವಯಾನದ ಅಸ್ತಿತ್ವದ ಭಾಗವಾಗಿ ಅನೇಕ 
ಪ್ರಯೋಗಗಳಿಂದ ಶೋಧಿಸಿದ ಸ್ಥಳೀಯ ಭೂಗೋಳದ ದೇಶಿ ಬೀಜತಳಿಗಳು 
ತಮ್ಮ ಒಡಲಾಳದಲ್ಲಿ ಯಾವತ್ತಿಗೂ ಬರಡಾಗದ ಸತ್ವಶೀಲ ಶೋಧಕ ದ್ಯೋತಕವೂ 
ಆಗಿದೆ. ಸಾವಿರಾರು ವರ್ಷಗಳ ಪ್ರಯೋಗದ ಬಳಿಕವೂ ಮತ್ತೆ ಮಣ್ಣು ಸೇರಿ 
ನಿರಂತರವಾಗಿ ಬೀಜೋತ್ಪಾದಿಸುವ ಗುಣ ಉಳಿಸಿಕೊಂಡುಬಂದಿದ್ದ ಸತ್ವಶೀಲ 
ದೇಶಿ ಬೀಜತಳಿಗಳೆದುರು ಬೀಜರಹಿತ ಫಸಲನ್ನು ಉತ್ಪಾದಿಸುವ ಆಧುನಿಕ ತಳಿಗಳು 
ಮೀಸೆ ತಿರುವುದನ್ನು ನೋಡಿ ಏನು ಹೇಳಬೇಕು? ಆಯಾ ಸ್ಥಳೀಯ ಭೂಗೋಳದ 
ಜ್ಞಾನದ ನೆಲೆಗಳು ಅಲ್ಲಲ್ಲಿಗೆ ಹೊ೦ದಾಣಿಕೆಯಾಗಿ ಪ್ರತಿ ಘಟಕವೂ ಜೀವಸರಳಿಯಲ್ಲಿ 
ಒಂದನ್ನೊಂದು ಕೇಡಿಲ್ಲದಂತೆ ಬೆಸೆದು ವಿಕಸನಗೊಳ್ಳುವ ನಿರಂತರ ಸೃಷ್ಟಿಶೀಲತೆಯ 
ಅನನ್ಯತೆಯನ್ನು ಉಳಿಸಿಕೊಂಡಿವೆ. ಇದು ಸಂಸ್ಕೃತಿಯೊಂದರ ಸತ್ವಶೀಲತೆಯ 
ಅಭಿವ್ಯಕ್ತಿಯೂ ಹೌದು. ಇದು ಕೇವಲ ತಳಿವಿಜ್ಞಾನ(ಜೆನಿಟಿಕ್ಸ)ದ ಸಂಗತಿಗಳಿಗೆ 
ಮಾತ್ರ ಸೀಮಿತಗೊಳ್ಳದೆ ಸಾಹಿತ್ಯದ ಸೃಜನಶೀಲ ಸಂಗತಿಗಳಿಗೂ ಚಾಚಿಕೊಂಡಿದೆ. 
ದೇಶಿ ಸಾಹಿತ್ಯ ಹಾಗೂ ಶಿಷ್ಟವೆಂದು ಕರೆಸಿಕೊಳ್ಳುವ ಮಾರ್ಗ ಸಾಹಿತ್ಯ ಸೃಜನಶೀಲ 
ಅಭಿವ್ಯಕ್ತಿಯಲ್ಲಿಯೂ ಇದು ಕಾಣಸಿಗುತ್ತದೆ. 


ದೇಶಿ ಮತ್ತು ಮಾರ್ಗ ಪರಿಕಲ್ಪನೆಗಳು ಈಗಿನವನಲ್ಲ. ಸಮಾಜದ ಕೆನೆಪದರದ 
ಸೀಮಿತ ಆಳುವವರ್ಗಗಳ ಮಾರ್ಗ ಸಾಹಿತ್ಯ ಮೀಮಾಂಸೆಯ ವಿಪತ್ಕಾರಕಗಳೆದುರು 
ಸ ಸ ಅಸ್ತ ಶ್ಯ ಕನನ ಸಣ್ಣಿ ಎಂಬ ಸಂಗೀತ 
ರೂಪ ಸ ಪ್ರಯತ್ನಿಸಿದ ಬಟ್ಟ ಸ ಸ ವು 
ಸಂಗೀತ ಜ್ಞಾನದ ಪ್ರಜ ನ NER i BRS 

ಪ್ರಚ್ಛನ್ನ ಸೃ ಹಿಮೆಯನ್ನು "ಬೃಹದ್ದೇಶಿ” 
ಎ೦ದು ಹಾಡಿ ಹೊಗಳಿದ. ಇಂಗ್ಲೆಂಡಿನಲ್ಲಿ ೨೦ನೇ ಶತಮಾನದ ಆಧುನಿಕ ಕವಿಗಳು 


೨೬ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ತಮ್ಮ ಕಾವ್ಯದಲ್ಲಿ ಹುಡುಕಲು ಪ್ರಯತ್ನಿಸುತ್ತಿದ್ದ ಸೃಜನಶೀಲ ಭಾಷೆಭಾವಗಳೇ 
ಎಲಿಯೆಟ್‌ ಕವಿಗೆ ತನ್ನ ಪೂರ್ವದ ೧೭ನೇ ಶತಮಾನದ ಮೆಟಫಿಸಿಕಲ್‌ ಕವಿಗಳಲ್ಲಿ 
ಕಾಣಿಸಿದವು. ಮೆಟಫಿಜಿಕಲ್‌ ಕವಿಗಳೇ ನಿಜವಾದ ಆಧುನಿಕ ಸಾಹಿತ್ಯ ಪರಂಪರೆಯ 
ನಿರ್ಮಾಣಕಾರರೆಂದು ಅವನು ಗುರುತಿಸಿದ. ದೇಶೀ ಪರಂಪರೆ, ಪರಂಪರೆಯಿಂದ 
ದತ್ತವಾದ ಚಾರಿತ್ರಿಕ ಪ್ರಜ್ಞೆ ಮತು ್ತ ಸಂಸ್ಕೃತಿಯ ಸೊಬಗು ಸ ಸತ್ವಗಳುಳ್ಳ ಪೂರ್ವಿಕ 
ಮೆಟಫಿಸಿಕಲ್‌ ಕವಿಗಳು "ತಮ್ಮ 'ಎಶಿಷ್ಟ ವ್ಯಕ್ತಿಪ್ರತಿಭೆಯಿಂದ ಪರಂಪರೆಗೆ ನೀಡಿದ 
ಚಾರಿತ್ರಿಕ ಕೊಡುಗೆಯನ್ನು ಅವನು ವಿವರಿಸಿದ. 


ದೇಶೀಯವಲ್ಲದ ಮತ್ತು ಸ್ಥಳೀಯ ಭೂಗೋಳಕ್ಕೆ ಒಗ್ಗದ ಯಾವುದೇ ಸಂಗತಿಗಳ 
ಗುಣದೋಷಗಳನ್ನು ಗುರುತಿಸುವ ಮೂಲಕವೇ ದೇಶೀಯ ರಚನೆಗಳ ಉಳಿವನ್ನು 
ಕುರಿತು ದ ಆಲೋಚಿಸಬೇಕಾಗುತ್ತದೆ. ದೇಶೀಯ ಜ್ಞಾನರಚನೆಗಳು 
ಇಂದು ಜಾಗತಿಕ ಮಟ್ಟದ ಎರವಲು ಜ್ಞಾನಗಳಿಂದ ನಿರ್ವಸತೀಕರಣಗೊಳ್ಳುತ್ತಿವೆ. 
ಮಾನವ ತನ್ನ ನಾಗರಿಕತೆಯ ವಿಕಾಸ ಸಪಥದಲ್ಲಿ ಏರ್ಪಡಿಸಿಕೊಂಡ ಕೊಡುಕೊಳ್ಳಯ 
ಆರ್ಥಿಕ ವ್ಯವಹಾರಗಳಾಗಲೀ, ವಲಸೆಗಳಾಗಲೀ, ಊರುಕೇರಿ ನೆಲೆಸುಗೆಗಳಾಗಲೀ 
ಜೀವವಿಕಾಸದ ಸಹಜ ಸೃಷ್ಟಿಕಾಮದ ಕ್ರಿಯೆಯಂತೆಯೇ ನಿಧಾನಗತಿಯಲ್ಲಿ ತನ್ನ 
ಬದುಕಿನ ಜೀವಂತಿಕೆಯ ಲಕ್ಷಣಗಳಾಗಿ ಬೆಳೆದವು. ಅಭಿವೃದ್ಧಿ ಮಂತ್ರ ಇಬ್ರ 
ಇಂದಿನ ದಿನಗಳಲ್ಲಿ ತಾಯಿಯ ಗರ್ಭವನ್ನೂ ಬಾಡಿಗೆ ಪಡೆಯುವ ವೇಗದ 
ಬದಲಾವಣೆಯ ಗತಿಯು ಯಂತ್ರಲೈಂಗಿಕತೆಯ ತಾಕ್ಷಣಿಕ ಪರಿಣಾಮಗಳಿಂದ 
ಸಮಾಧಾನಪಡಿಸಿ ಸೃಷ್ಟಿಕಾಮದ ಸೃಜನಶೀಲ ಅನುಭವಗಳಿಂದಲೂ 
ವಂಚಿತರನ್ನಾಗಿಸುತ್ತದೆ. ಜಾಗತಿಕ ಜ್ಞಾನಗಳು ಸ್ಥಳೀಯ ಭೂಗೋಳದ ಸಮಷ್ಟಿ 
ಅನುಭವದಿಂದ ವಂಚಿತವಾಗಿ, ಅವು ಪ್ರಕೃತಿಯ ಸಹಜೀವನ ಕ್ರಮದಲ್ಲಿ 
ಜೀರ್ಣಗೊಳ್ಳುವುದು ಸಾಧ್ಯವಾಗುತ್ತಿಲ್ಲ. ಏಳೆ೦ಟು ಸಾವಿರ ವರ್ಷಗಳಷ್ಟು ಕಾಲದ 
ನಡಿಗೆಯ ಇತಿಹಾಸವುಳ್ಳ ನೇಗಿಲನ್ನು ಒಮ್ಮೆಲೇ ಒ೦ದು ಟಿಲ್ಲರ್‌ ಯಂತ್ರ, ಜಾವದ 
ಕೋಳಿ ಕೂಗನ್ನು ಅಥವಾ ಮೆದುಳಿನ ಕಾಲನಿರ್ಣಯ ಶಕ್ತಿಯನ್ನು ಒಂದು 
ಅಲಾರ೦ ಕೋಳಿ ಪಲ್ಲಟಮಾಡುತ್ತದೆಯೆಂದರೆ ಆಧುನಿಕ ಮಾನವನ ಇಂಥ 
ಯಂತ್ರಾವಲ೦ಬನ ದಾಸ್ಯವನ್ನು ಏನೆಂದು ಕರೆಯಬೇಕು? ಸಾಮ್ರಾಜ್ಯಶಾಹಿ ಮತ್ತು 
ಬಂಡವಾಳಶಾಹಿ ವ್ಯವಸ್ಥೆಯು 'ಉತ್ಪಾದನಾ ವಲಯಗಳ ಮೇಲೆ ಅಧಿಕಾರ ಸ ಸ್ಥಾಪಿಸಿ 
ಶ್ರಮಜೀವಿಗಳನ್ನು ಆಧೀನದಲ್ಲಿರಿಸಿಕೊಳ್ಳುತ್ತದೆ. 


ಯಂತ್ರಗಳ ಬಳಕೆಯ ಮಾನವನ ಶ್ರಮವನ್ನು ಉಳಿಸುವಲ್ಲಿ ನೆರವಾಗುತ್ತವೆಯಾದರೂ 
ಯಂತ್ರಗಳ ಅತಿಯಾದ ಬಳಕೆ ಮತ್ತು ಅವಲಂಬನೆಯು ಮನುಷ್ಯನ ಬೌದ್ಧಿಕ 
ಹಾಗೂ ಮಾನಸಿಕ ಶ್ರಮಗಳ ಕುಶಲತೆ ಮತ್ತು ಸೃಜಶೀಲ ಜ್ಞಾನಗಳನ್ನು 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೨೭ 


ಕಿತ್ತುಕೊಳ್ಳುತ್ತದೆ. ಇದರ ಪರಿಣಾಮ ಮನುಷ್ಯನು ಪ್ರಕೃತಿಯಿಂದ ಕ್ರಮೇಣವಾಗಿ 
ದೂರವಾಗುತ್ತಾ ಯಂತ್ರಗಳ ದಾಸನಾಗುತ್ತಾನೆ. ಸಿ.ಇ.ಎಂ.ಜೋಡ್‌ ಎಂಬ ಆಂಗ್ಲ 
ಪುಬಂಧಕಾರನು Our Own Civilisation ಎ೦ಬ ತನ್ನ ಪ್ರಬಂಧದಲ್ಲಿ ಹೇಳುವಂತೆ 
ಇವತ್ತಿನ ಮನುಷ್ಯನನ್ನು ಬೆಳಿಗ್ಗೆ ಎಬ್ಬಿಸುವುದರಿ೦ದ ಬಡದು ರಾತ್ರಿಯ ನಿದ್ರೆಗೆ 
ದೂಡುವವರೆಗೆ ಮನುಷ್ಯ ತನ್ನ ಮಿದುಳನ್ನು ಯಂತ್ರದ ಮಾಹಿತಿಗಳಿಂದ 
ನಿರ್ದೇಶಿತನಾಗುತ್ತಾನೆ. ಮಾಹಿತಿ "ತಂತ್ರಜ್ಞಾನದ ಯುಗದ ಇಂದು ಮಾಹಿತಿಯ 
ಸಾಫ್ಟ್‌ ವೇರ್‌ ಉಗ್ರಾಣಗಳಾದ ಸೈ ಬರ್‌ ಕೆಫೆ, ಗೂಗಲ್‌ ಇಂಟರ್‌ನೆಟ್‌, 
ಕಂಪ್ಯೂಟರ್‌, ಲ್ಯಾಪ್‌ಟಾಪ್‌ , ಸಾರ್ಟ್‌ಪೋ ೯ನ್‌, ಸೆಲ್ಫೋನ್‌, ಆಂಡ್ರಾಯ್ಡ್‌, ಹೈಪ್ಯಾಡ್‌, 
ಎಲಿಡಿ. ಟೀವಿ ಸೆಟ್‌, ಮೆಮೊರಿ ಚಿಪ್ಸ್‌, ಗ್ಯಾಜೆಟ್‌ ಟ್ಯಾಬ್ಲೆಟ್‌ ಮುಂತಾದವುಗಳು 
ಯಾರಿಂದಲೂ ಹಾಳಾಗದಿರಲೆಂದು ಕಣ್ಣೆಚ್ಚರದಲ್ಲಿ ಕಾಯ್ದುಕೊಂಡು ಜೋಪಾನ 
ಮಾಡುತ್ತಾನೆ. ರೈತನೊಬ್ಬ ಕುಂಟೆ, ಕೂರಿಗೆ, ರಂಟೆ, ನೇಗಿಲು, ಮೀ೦ಟುಗೋಲು, 
ಮಿಣಿ, ಮಕಾಡ ಮುಂತಾದ ವಸ್ತುಗಳನ್ನು ನೆಲದ ಮೇಲೆ, ತಿಪ್ರೆ ಮೇಲೆ, ಅಟ್ಟದ 
ಮೇಲೆ, ಹೀಗೆ ಎಲ್ಲೆಂದರಲ್ಲಿ ಇರಿಸುವ ಹಾರ್ಡ್‌ವೇರ್‌ ಗಳಂತಲ್ಲ. ಸಾಫ್ಟ್‌ ವೇರ್‌ 
ಗಳೆಂದರೇನು ಸಾಮಾನ್ಯವೇ? ಅವು ಎ/ಸಿ ರೂಮುಗಳಲ್ಲಯೂ ವೈರಸ್‌ 
ತುಂಬಿಕೊಂಡು ಸಾಫ್ಟ್‌ ವೇರ್‌ ಬ್ರೈನ್‌ ನಾಶವಾಗುತ್ತದೆ. ಅವುಗಳನ್ನು ಇ 
ಮುಟ್ಟಿ ತಲೆ ಕೆಡಿಸಿಬಿಟ್ಟಾರೆಂಬ ಆತಂಕ ಆಧುನಿಕರನ್ನು ನಿಸೂರಾಗಲು ಬಿಡುವುದಿಲ್ಲ. 
ಒಂದು ಸಣ್ಣ ಗುಂಡು ಸೂಜಿಯಿಂದ ಹಿಡಿದು ರಾಕೆಟ್‌ ನಿನರ್ಮಾಣದವೆರೆಗೆ 


ಆಧುನಿಕ ಜ್ಞಾನಗಳು ಬಂಡವಾಳಶಾಹಿಗಳ ಕೈಯಲ್ಲಿ ವಿಕ್ರಯಕ್ಕಿಟ್ಟಿರುವ ಮಾರುಕಟ್ಟೆ 
ಜ್ಞಾನಗಳಾಗುತ್ತವೆ. 


ಆರಂಬಗಾರನು ನೇಗಿಲಿಡಿದು ಮೇಣುಹಾಲು ಕುಡಿಸಲು, ಜಾನಪದ ಕಲಾವಿದನು 
ಹಾಡು ಕುಣಿತ ಕಲಿಸಲು, ಅರೆ ತಮಟೆ ನುಡಿಸುವುದನ್ನು ಕಲಿಸಲು, ಮೀನು 
ಹಿಡಿಯುವ, ಜೇನು ಇಳಿಸುವ, ಈಜಾಟ ಆಡುವ ಮುಂತಾದ ಮಾದಕ ಎದೆಗಳನ್ನು 
ಕಲಿಸಿಕೊಡಲು ಯಾರೂ: ದುಡ್ಡು ಕೊಡಬೇಕಾಗಿಲ್ಲ ಮತ್ತು ಅವು ವಿಕ್ರಯಕ್ಕಿರುವ 
ಸರಕುಗಳಲ್ಲ. ಅಂತಹ ಜ್ಞಾನಗಳ ಕಲಿಕೆಯ ಹಿಂದೆ ಅನುಭವದ ಅನುಭೂತಿ 
ಇರುತ್ತದೆ. ಅನುಭವದ ಅನುಭೂತಿಯನ್ನು ನೀಡದ ಜ್ಞಾನಗಳನ್ನು ಮಾರುಕಟ್ಟೆ 
ಸರಕಾಗಿಸುವುದು ಜಾಗತಿಕ ಸೈಬರಿಕರ ಧಾಯಮುನ 'ಹಣ ಸಂಪಾದನೆಯ 
ಚಾಣಾಕ್ಷತೆಯನ್ನು ಕಲಿಸುವುದೇ ಶಿಕ್ಷಣವೆಂದು ನಂಬಿರುವ ಇಂತಹ ಜೀತಗಾರರನ್ನು 
ಉತ್ಪಾದಿಸುವ ಬ್ಯ ವೇರ್‌ ಇಂಜಿನಿಯರಿಂಗ್‌, ಇನ್‌ ಫರ್ಮೇಷನ್‌ ಟೆಕ್ನಾ! ಬು 
ಎಲೆಕ್ಟ್ರಾನಿಕ್ಸ್‌ ಅಂಡ್‌ “ಕಮುನಿಕೇಷನ್‌, ಕ೦ಪ್ಯೂಟರ್‌ ಸೈನ್ಸ್‌ ಬಯೋಟಿಕೊ ್ನೀಲಜಿ 
ಮುಂತಾದ ಹೊಸ ಜ್ಞಾನಗಳನ್ನು ಸ ಸೃಷ್ಟಿಸಿ ಶಿಕ್ಷಣ ಕ್ಷೇತ್ರದ ಮಾನವಿಕ ಶಾಖಗಳಲ್ಲಿ 
ಕಲಿಯುತ್ತಿರುವ ಎದ್ಳಾ ರ್ಥಿಗಳಲ್ಲಿ ಕೀಳರಿಮೆ ಸೃಷ್ಟಿಸುತ್ತಿದ್ದಾರೆ. ಉಳ್ಳವರು ಮಾತ 


೨೮ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಹೊಸ ಜ್ಞಾನಗಳ ಶಿಕ್ಷಣ ಪಡೆದುಕೊ೦ಡರೆ ಇಲ್ಲದವರ ಪಾಲಿಗೆ ಈ ಜ್ಞಾನಗಳು 
ಎಟುಕಿಸಿಕೊಳ್ಳಲಾರದ ಗಗನ ಕುಸುಮದಂತಾಗುತ್ತದೆ. ಉಳ್ಳವರು ಮತ್ತು ಇಲ್ಲದವರ 
ನಡುವಿನ ಕಂದರವನ್ನು ಹೆಚ್ಚಿಸುವ ಭೇದನ್ಯಾ ಯದ ನೆಲೆಗಳನ್ನು ಶಿಕ್ಷಣ ಸೇತ್ರದಲ್ಲಿಯೇ 
ತುಂಬಿದರೆ ಜಂ ಶಿಕ್ಷಣವು ಗಂದ ಬಿ ಉಳಿದಿರುತ್ತದೆ. 
ಆರ್ಥಿಕವಾಗಿ ದುರ್ಬಲರಾದವರು ಶಿಕ್ಷಣದಿ೦ದಲೂ ದುರ್ಬಲರಾಗಿ ಸಮಾಜಕ್ಕೆ 
ಕಂಟಕಗಳಾಗಿಯೋ, ಹೊರೆಯಾಗಿಯೋ, ಪರಾಧೀನರಾಗಿಯೋ, ಮೈಮುರಿದು 
ದುಡಿಯುವ ಮೂಕ ಪಶುಗಳಾಗಿಯೋ ತಮ್ಮ ನಿತ್ಯ ಬದುಕಿನ ಸಂಕಟಗಳಲ್ಲಿ 
 ನರಳಬೇಕಾಗುತ್ತದೆ. ಆದುದರಿಂದ ಎಲ್ಲರಿಗೂ ತಂತಮ್ಮ ಪ್ರತಿಭೆ ಕೌಶಲ್ಯಾನುಸಾರ 
ಏಕರೂಪದ ಸಮಾನ ಶಿಕ್ಷಣ ಹಾಗೂ ಸಮಾನ ಅವಕಾಶಗಳು ಲಭಿಸುವಂತಾಗಬೇಕು. 
ಆದರೆ ಯಾವುದೇ ಜ್ಞಾನ ತನ್ನ ಸಾಮಾಜಿಕ ಅನ್ವಶ್ರೀತೆಯಲ್ಲಿ ವ್ಯಕ್ತಿಯ ಆತ್ಮಶ್ರೀ 
ಮತ್ತು ಸಂಸ್ಕೃತಿಯ ಸೊಬಗನ್ನು ಬೆಳೆಸುವಂತಿರಬೇಕು. ಸದ್ಯದ "ಪರಿಸ್ಥಿತಿಯಲ್ಲಿ 
ಸೈಬರಿಕರು ಸೃಷ್ಟಿಸಿರುವ ಹೊಸ ಜ್ಞಾನಗಳಿಂದ ಇದನು ನಿರೀಕ್ಷಿಸುವುದು ಸಿನಿಕತನ 
ಅನ್ನಿಸುತ್ತದೆ. ಆರ್ಥಿಕವಾಗಿ ಬಲಿಷ್ಠವಾಗಿರುವ ಸೈಬರಿಕರು ಮತ್ತು ದುರ್ಬಲ 
ವಾಗಿರುವ ನಾಗರಿಕರು ಇಬ್ಬರೂ ಜಾಗತೀಕರಣದ ಗಾಯಾಳುಗಳೇ ಆಗಿದ್ದಾರೆ. 


ದೇಶೀಯ ನೆಲಮೂಲ ಜ್ಞಾನಗಳು ನಾಶವಾಗದಂತೆ, ಭ್ರಷ್ಟವಾಗದಂತೆ, 
ದುರ್ಬಲವಾಗದಂತೆ, ಅನಾದರಣೆಗೆ ಈಡಾಗದಂತೆ ಕಾಪಾಡುವ ಪ್ರತಿರೋಧವೇ 
ಒಂದು ದೊಡ್ಡ ಚಳವಳಿಯಾಗಿದೆ. ವ್ಯಕ್ತಿಯನ್ನು ಅಪ್ರಜ್ಞಾವಸ್ಥೆ ಗೆ ದೂಡಿ ತನ್ನ 
ಜೀವಿತ ಕಾಲದಲ್ಲೇ ಸತ್ತಂತಿರಿಸುವ ವಿಸ್ಥತಿಯ 'ಅರಿವಳಿಕೆಯೇ ಕರಾ: 
ಜಾಗತೀಕರಣದ ಅರಿವಳಿಕೆ ನೀಡಿ ನಮ್ಮನ್ನು ಅರೆಪಜ್ಞಾವಸ್ಥೆಗೆ ಅಥವಾ ಸಂಪೂರ್ಣ 
ಎಸ್ಮತಿಗೆ ದೂಡಲಾಗುತ್ತಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಭಿವೃದ್ಧಿಯೊಂದಿಗೆ 
ದೇಶಿ ಆರ್ಥಿಕ ಉತ್ಪಾದನಾಂಗಗಳ ಏಕಸ್ವಾಮ್ಯವನ್ನು ಸಾಧಿಸುವ ಅಧಿಕಾರ ಕೇ೦ದ್ರಗಳ 
ಮೂಲಕ ಬಂಡವಾಳಶಾಹಿ ಮಾರುಕಟ್ಟೆ ರಚನೆಗಳನ್ನು ರೂಪಿಸಲಾಯಿತು. ಇಂತಹ 
ಮಾರುಕಟ್ಟೆ ರಾಜಕಾರಣವು ಸ್ಥಳೀಯ ಭೂಗೋಳದಲ್ಲಿ ಬೇರುಬಿಟ್ಟು ಸಾವಿರಾರು 
ವರ್ಷಗಳಿಂದ ಬೆಳೆದುಬಂದ ದೇಶಿ ಜೀವನವಿಧಾನ, ಭಾಷೆ, ದೈವ, ಸಾಮಾಜಿಕ 
ಸಂರಚನೆ, ಆಹಾರ ಸಂಸ್ಕೃತಿ, ಔಷಧ ಜ್ಞಾನ, ಆಹಾರೋತ್ಪಾದನೆ, ಲಿಂಗ ಸಮಾನತಾ 
ತತ್ವ ಮುಂತಾದ ಎಲ್ಲವನ್ನೂ ತನ್ನ ಉದ್ದೇಶಿತ ಆರ್ಥಿಕ ಗತಿಗೆ ಅನುಗುಣವಾಗಿ 
ಹೊಂದಿಸಿಕೊಳ್ಳುತ್ತದೆ. ಇದನ್ನು ಜಾಗತಿಕ ಬಂಡವಾಳಶಾಹಿಗಳು ತಮಗಾಗಿಯಲ್ಲದೆ 
ಲೋಕಹಿತಸಾಧಣಗಾಗಿ ರಂತ ಬಿಂಬಿಸಿಕೊಳ್ಳುವ ಔದಾರ್ಯವನ್ನು ತೋರಿಸುತ್ತಾರೆ. 
ಈ ಔದಾರ್ಯದ ಅಹಂಕಾರದಿಂದ ವಿಜ್ಞಾನಿಗಳು ಶಸ್ತ್ರಾಸ್ತ್ರಗಳನ್ನು ತಯಾರಿಸುವ 
ಸಾವಿನ ವ್ಯಾಪಾರಿಗಳಾಗುತ್ತಿದ್ದಾರೆ. ಅಧಿಕ ಇಳುವರಿ ಪಡೆಯುವ ಸಲುವಾಗಿ 
ರಾಸಾಯನಿಕ ರಸಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಿ ಹಾಗು ಕ್ರಿಮಿಕೀಟಗಳ 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೨೯ 


ಬಾಧೆಯಿಂದ ಬೆಳೆಗಳನ್ನು ರಕ್ಷಿಸುವ ನೆಪದಲ್ಲಿ ಕೀಟನಾಶಕಗಳನ್ನು ಸಿ೦ಪಡಿಸಿ 
ಅನೇಕ ಸೂಕ್ಷ್ಮಜೀವಿಗಳು ಮಣ್ಣಿನಿಂದಲೇ ಮರೆಯಾಗುತ್ತಿವೆ. "ಸಮುದ್ರ 'ಓಸನೇದೇವಿ 
ಪರ್ವತಸ್ಥನ "ಮಂಡಲೇ" ಎಂದು ಸ್ತೋತ್ರಗಳನ್ನು ಕಟ್ಟಿ ಕೀರ್ತಿಸುತ್ತಲೇ ನೆಲತಾಯಿಯ 
ಅಂಗಾಂಗಗಳಾದ ಬೆಟ್ಟಗುಡ್ಡಗಳನ್ನು ಕತ್ತರಿಸಿ, 'ರತ್ಯಗರ್ಭಾ ವಸುಂಧರಾ" ಎಂದು 
ಅವಳ ಗರ್ಭವನ್ನು ಬಗೆದು ತೆಗೆದು "ನಾವು ಕಲ್ಪಿಸಿಕೊಳ್ಳಲೂ ಸಾಧ್ಯವಿರದಷ್ಟು 
ಭೌತಿಕ ಸುಖಸೌಕರ್ಯದ ಸಲಕರಣೆಗಳನ್ನು ಭೋಗಜೀವನದ ಉಗ್ರಾಣದಲ್ಲಿ 
ಗುಡ್ಡೆಹಾಕಿಕೊಂಡಿದ್ದೇವೆ. ಕೃತಕ ಸೌಂದರ್ಯದ ಮಾರುಕಟ್ಟೆ ಸಂಕೇತಗಳ ಬೆನ್ನತ್ತಿ 
ಓಡುತ್ತಾ ನಮ್ಮ ಇಡೀ ಪರಿಸರವನ್ನು ಇದೇ ಸಂಕೇತಗಳಿಂದ ಅಲಂಕರಿಸಿದ್ದೇವೆ. 
ತೀವ್ರಗತಿಯ ಅಭಿವೃದ್ಧಿಯ ವಿಕೃತಿಗಳು ಮತ್ತು ಕೊಳ್ಳಬಾಕ ಸಂಸ್ಕೃತಿಯಿಂದಾಗಿ 
ನಿಸರ್ಗದೊಂದಿಗೆ ಮನುಷ್ಯನ ಹಸ್ತಕ್ಷೇಪ ಅಥವಾ ಕ್ರೌರ್ಯದ ಮೂಲಕ ನಮ್ಮ 
ಕಣ್ಣೆದುರಿನ ಜೈವಿಕ ಸರಪಳಿ ಕತ್ತರಿಸಿ ತುಂಡಾಗುತ್ತಿದೆ. 


ಬಂಡವಾಳಶಾಹಿಯು ಬಳಕೆದಾರರ ದುರ್ಬಲ ಭಾವನೆಗಳನ್ನು ಉದ್ದೀಪಿಸುವ 
ಜಾಹಿರಾತು ಭಾಷೆಯ ಮೂಲಕ ಆಧುನಿಕತೆಯ ಸಂಕೇತಗಳಾದ ಸರಕುಗಳನ್ನು 
ಹೊಂದುವ ಹುಚ್ಚುಹಿಡಿಸಿದೆ. ಬಹುರಾಷ್ಟ್ರೀಯ ಕಂಪನಿಗಳು ತಾವು ತಯಾರಿಸುವ 
ಕೃತಕ ಸೌಂದರ್ಯಗಳನ್ನು ಬಳಕೆದಾರರು ಮುಗಿಬಿದ್ದು ಕೊಳ್ಳುವ ಚಟವನ್ನು 
ಜಾಹಿರಾತು ಭಾಷೆಯ ಮೂಲಕ ರೂಢಿಸುತ್ತಿವೆ. ಪ ಪುರುಷಪಾರಮ್ಯ ಜನ್ರ 
ಮಾರುಕಟ್ಟೆ ವ್ಯಾಕರಣವು ಮೊಟ್ಟಮೊದಲಿಗೆ ಹೆಣ್ಣಿನ ದೇಹವನ್ನು ರ್ಕ ಅಲಂಕಾರ 
ಮೀಮಾಂಸೆ ಯನ್ನಾಗಿಯೇ ಪರಿಭಾವಿಸುತ್ತದೆ. ತನ್ನ ಜಾಹಿರಾತು ಭಾಷೆಯಲ್ಲಿ 
ಹೆಣ್ಣಿನ ನೆತ್ತಿಯ 'ತರೆಗೂದಲಿನಿಂದ ಹಿಡಿದು ಹ ಉಗುರುಗಳವರೆಗೂ 
ಅವಳ ಪ್ರತಿಯೊಂದು ಅಂಗಾಂಗಗಳನ್ನು ಅಲಂಕಾರ ಅಭಿವ್ಣಕ್ತಿ ಕ್ತಿ ಉದ್ದೇಶಗಳಿಗಾಗಿ 
ಛೇದಿಸಿ ಒಂದೊಂದು ಅಂಗಕ್ಕೂ ಅನ್ವಯಿಸುವ ಕೃತಕ ಸೌಂದರ್ಯ ಸಾಧನೆಗಳಿಂದ 
ಅಲಂಕರಿಸಲಾಗುತ್ತದೆ. ತಲೆಕೂದಲು. ಉದುರದಂತೆ. ಬೆಳ್ಳಗಾಗದಂತೆ, ಸೊಂಪಾಗಿ 
ಬೆಳೆಯುವಂತೆ, ಅನಗತ್ಯ ಕೂದಲು ತೆಗೆಯುವಂತೆ, ಮಿರುಗುವ ರೇಷಿಮೆ, 
ನೂಲೆಳೆಗಳು ಹಾರಾಡುವಂತೆ ಕೂದಲನ್ನು ನುಣುಪು ಮಾಡುವ ಬಗೆಬಗೆ 
ಉತ್ಪನ್ನಗಳು, ತುಟಿಯ ಲಿಪ್‌ ಸ್ಟಿಕ್‌, ಕಣ್ಣಿನ ಕಾಡಿಗೆ, ಹೇರ್‌ ರಿಮೂವರ್‌, 
Mek ಬೆವರು ದುರ್ಗಂಧ ಕಳೆಯುವ ಪರಿಮಳದವ್ನ ಎದೆಕಟು ಬಿಗಿದು 
ನೆಟ್ಟಗೆ ನಿಲ್ಲಿಸುವ ಒಳ ಉಡುಪುಗಳು, ಕಾಂಡೋಮ್‌, 'ಕಾಮೋತ್ತೇಜಕಗಳು, 
ಸ್ಯಾನಿಟರಿ ವಸ್ತುಗಳು, ಉಗುರು ಬಣ್ಣಗಳು, ಮಲ್ಲಿಗೆ ಮೊಗ್ಗುಗಳಂತೆ ಹಲ್ಲುಗಳನ್ನು 
ಹೊಳೆಯಿಸುವ ಟೂತ್‌ ಪೇಸ್ಟ್‌, "ಮ್ಯಾಚಿಂಗ್‌ ಬಣ್ಣಗುರುಡು ಸೌಂಡಮುದ 
ಸಾಧನೆಗಳು ಹೀಗೆ ನೂರಾರು ಉತ್ಪನ್ನಗಳನ್ನು “ಪ್ರಮೋಟ್‌ ಮಾಡುವ 
ಜಾಹಿರಾತುಗಳಲ್ಲಿ ಹೆಣ್ಣಿನ ದೇಹ ಬಳಕೆಯಾಗುತ್ತಾ ಪುರುಷಕೌರ್ಯ ವಿಜೃಂಭಿಸುತ್ತದೆ. 


& ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಇಂತಹ ಉತ್ಪನ್ನಗಳ ಉತ್ಪಾದನೆ ಮತ್ತು ಉಪಯೋಗಗಳನ್ನು ಕುರಿತು ಅಧ್ಯಯನ 
ಮಾಡುವ ಫ್ಯಾಷನ್‌ ಟೆಕ್ನಾಲಜಿ, ಬ್ಯೂಟಿಷಿಯನ್‌ ಕೋರ್ಸುಗಳು ಹಾಗೂ ಖಾಸಗಿ 
ರಂಗಗಳಲ್ಲಿ ಸ್ವ-ಉದ್ಯೋಗಗಳನ್ನು ಸೃಷ್ಟಿಸುವ ಬ್ಯೂಟಿ ಪಾರ್ಲರ್‌, ಮಸಾಜ್‌ 
ಕ್ಲಿನಿಕ್‌, ಜಿಮ್‌ ಸೆಂಟರ್‌ ಮುಂತಾದ ಮಳಿಗೆಗಳು ಹಾದಿಬೀದಿಗಳಲ್ಲಿ ತಲೆಯೆತ್ತಿ 
ನಿಂತಿವೆ. 


ದೃಶ್ಯ-ಶ್ರವ್ಯ-ಮುದ್ರಣ ಹಾಗೂ ಎಲೆಕ್ಟ್ರಾನಿಕ್‌ ಮಾಧ್ಯಮಗಳಲ್ಲಿ ಪ್ರಕಟವಾಗುವ 
ಜಾಹಿರಾತು ಭಾಷೆಯು ಬಳಕೆದಾರರನ್ನು ನಿಷ್ಟೊಂದು ಚನ್ನಾಗಿ ನಂಬಿಸುತ್ತದೆಯೆಂದರೆ 
ಮತ್ತು ಅವರಲ್ಲಿ ಆಧುನಿಕ ಮೌಢ್ಯವನ್ನು ಬಿತ್ತುತ್ತದಯೆಂದರೆ ಈ ಆಧುನಿಕ ಸಂಕೇತಗಳು 
ಮಾತ್ರ ಆತ್ಮರಕ್ಷಕಗಳಾಗಿ ತಮ್ಮ ಶಕ್ತಿಚೈತನ್ಯ, ಆರೋಗ್ಯ ಸೌಂದರ್ಯ, ನಾಗರಿಕತೆ, 
ಸಂಸ್ಕೃತಿ ಎಲ್ಲವನ್ನೂ ರಕ್ಷಿಸಬಲ್ಲವೆಂದು ಸ ಸಾರ್ವಜನಿಕ ಸ್ವೀಕೃತಿ ಸಾರ್ವಜನಿಕ 
ಒಪ್ಪಿಗೆಯ ಮುದ್ರೆ ಒತ್ತಿಬಿಡುತ್ತಾರೆ. ಜಾಹಿರಾತು ಭಾಷೆಯಿಂದಲೇ ಆಧುನಿಕ 
ಮೂಢಮತಿಗಳನ್ನು ಸೃಷ್ಟಿಸುವ ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮ ಉತ್ಪನ್ನಗಳಿಗೆ 
ಸಾರ್ವಜನಿಕ ವಿಶ್ವಾಸಭಾವನೆ ಮತ್ತು ಒಪ್ಪಿಗೆಯನ್ನು ಪಡೆದುಕೊಳ್ಳಲು ಕ್ರಿಕೆಟ್‌ 
ತಾರೆಯರು, ಸಿನಿಮಾ ತಾರೆಯರು ಮುಂತಾದ ಸೆಲೆಬ್ರೆಟಿಗಳ ಮೂಲಕವೂ 
ಜಾಹಿರಾತು ಭಾಷೆಯ ಬೀಜಾಕ್ಷರಗಳ ಬಿತ್ತನೆ ಮೂಡಿಸುತ್ತಿವೆ, ಇದಕ್ಕೆ ಜನಪ್ರಿಯ 
ಉದಾಹರಣೆ ನೀಡುವುದಾದರೆ ಕೋಕಕೋಲ ತ೦ಪು ಪಾನೀಯದ 
ಜಾಹಿರಾತೊಂದು ಸಿನಿಮಾ ತಾರೆಯರನ್ನು ಬಳಸಿಕೊಂಡು ಹಳ್ಳಿಗಾಡಿನ 
ರೈತಾಪಿಗಳು ಬೆಳೆದ ಕಬ್ಬಿನ ಹಾಲಿಗಿಂತಲೂ ಎಳನೀರಿಗಿಂತಲೂ ಕೋಕಕೋಲವೇ 
ಮಿಗಿಲಾದುದೆಂದು ನಂಬಿಸುತ್ತದೆ. ಬಿಸಿಲಿನಲ್ಲಿ ಬಳಲಿ ಬಾಯಾರಿದ ಲಲನೆಯರು 
ಕಬ್ಬು-ಎಳನೀರನ್ನು ನಿರಾಕರಿಸಿ ಗದ್ದೆ ಬದುವಿನಗುಂಟ ಬಾವಿಯ ಬಳಿಗೆ ನೀರು 
ಕುಡಿಯಲೆಂದು ನಡೆದುಬರುತ್ತಾರೆ. ಕುಡಿಯುವ ನೀರಿನ ಬಾವಿಯೊಳಗಿಂದ ಕೋಲ 
ಬಾಟಲಿಯನ್ನು ಹಗ್ಗದಿಂದ ಸೇದಿ ಕುಡಿಯಲು ಕೊಡಲಾಗುತ್ತದೆ. ಕೋಲ ಕುಡಿದು 
ಎಲ್ಲರೂ ಹಾಯಾಗುತ್ತಾರೆ. ಬಾಯಾರಿಕೆ ತಣಿಸಿಕೊಂಡು ಚೈತನ್ಯ ಪಡೆದುಕೊಳ್ಳಲು 
ಜಾಗತಿಕ ಕೋಕ ಕೋಲವೇ ಉತ್ತಮವೆಂದು ವಸನ rN ಜಾಹೀರಾತು 
ಸ್ಥಳೀಯ ಭೂಗೋಳದ ಶ್ರಮಸಂಸ್ಕೃತಿಯ ಉತ್ಪನ್ನಗಳ ನಿರಾಕರಣೆಗೆ ಗುರಿಮಾಡುತ್ತದೆ. 
ಇದು ರೈತಾಪಿಗಳ ದೇಶಿ ಆಹಾರ ಸಂಸ್ಕೃತಿಯನ್ನು ಕೀಳ್ರನಕ್ಕೆ ತಳ್ಳುತ್ತದೆ. 
ಬಹುರಾಷ್ಟ್ರೀಯರು ರೂಪಿಸುವ ಇಂತಹ ಜನವಿರೋಧಿ ಮಾರುಕಟ್ಟೆ AS 
ವಿರುದ್ಧ ರೈ ರೈತ ಚಳುವಳಿಗಳು ಅಥವಾ ಯಾವುದೇ ಜನಚಳುವಳಿಗಳು ಸಿಡಿದೇಳದೆ 
ಮಗುಯಾಗುತ್ತವೆ. ಇದಕ್ಕೆ ಪ್ರಮುಖ ಕಾರಣ ಇಲ್ಲಿ ಬಳಸಲಾಗಿರುವ ಜಾಹಿರಾತು 
ಭಾಷೆಯು. ರೈತಾಪಿಗಳ ಅಂಕ ಮತ್ತು ಸಂಕೇತಗಳಲ್ಲಿಯೇ ವ್ಯವಹರಿಸುತ್ತದೆ. 
ಅಂದರೆ ಮಾರುಕಟ್ಟೆ ಭಾಷೆಯನ್ನು ಪ್ರಯೋಗಿಸುವವರು ಯಾನ ಜನರ 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೩೧ 


ಎಚ್ಚರ ತಪ್ಪಿಸುವ ಅರಿವಳಿಕೆಯ ಜ್ಞಾನವನ್ನು ತಮ್ಮ ಕೈವಶದಲ್ಲಿರಿಸಿಕೊಂಡಿರುತ್ತಾರೆ. 
ಪ್ರತಿರೋಧದ ಧ್ವನಿಗಳನ್ನು ದಮನಿಸುವ ಭಾಷೆ ಅವರಿಗಷ್ಟೇ ಗೊತ್ತಿದೆ. ಭಾಷೆಗಳ 
ಒಳಮರ್ಮವನ್ನು ಯಾರಿಂದಲೂ ಭೇದಿಸಲಾಗಬಾರದೆಂದು ಬಯಸಿದ ಅಲೆಮಾರಿ 
ಜನಾಂಗಗಳು ಮತಿತರ ಗುಪ್ತ ಸಮಾಜಗಳು ತಮ್ಮ ಮರುಗು ಭಾಷೆಯೂ 
ಒಳಗೊಂಡಂತೆ ಸಂಸ್ಕೃತಿಯ ಅನೇಕ ನೆಲೆಗಳನ್ನು ಗುಪ್ತವಿದ್ಯೆಗಳಲ್ಲಿ, ಆಚರಣೆ 
ಮತ್ತು ಸಂಪ್ರದಾಯಗಳಲ್ಲಿ ಅಡಗಿಸಿಟ್ಟರು. ಭರಿಸಿ. ಅಮು Re ಗುಪ್ತವಿದೈೆಗಳು 
ಸಿದ್ದಿಸಬೇಕೆಂಬ ಭಾವುಕ ಆಶಯ ತಳೆಯುವುದರಿಂದ ಯಾವ ಪ್ರಯೋಜನವೂ 
ಇಲ್ಲ. ಯಾಕೆಂದರೆ ಭಯೋತ್ಪಾದಕ ಚಳವಳಿಗಳು ಮತ್ತು ಪುರೋಹಿತಶಾಹಿ 
ಚಳವಳಿಗಳು ಇಂಥ ಗುಪ್ತತೆಯಿಂದಾಗಿಯೇ ಸಮಾಜಕ್ಕೆ ಎರವಾಗಿ ಪರಿಣಮಿಸಿವೆ. | 
ಯಾವುದೇ ಚಳವಳಿ ನಮ್ಮ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವದ ಆಶಯಗಳಿಗೆ 
ತಕ್ಕಂತೆ ಜನಮುಖಿಯಾದ, ಜೀವಪರವಾದ ಮಾನವೀಯ ಆಶಯಗಳನ್ನೇ 
ಧಾರಣೆ ಮಾಡಿಕೊಳ್ಳಬೇಕಾಗುತ್ತದೆ. 


ಭಾರತದ ರಾಷ್ಟಿಯತೆಯ ನಿರ್ಮಾಣ ಕಾಲದಲ್ಲಿ ಸ್ವಾಭಿಮಾನ ಸ್ವಾವಲಂಬನೆ 
ಮತ್ತು ಆತ್ಮಾಭಿಮಾನದ ಸಂಕೇತಶಿವಾಗಿದ್ದ ಗಾಂಧೀಜಿಯವರ ಸರಳ ಉಡುಪು 
ಮತ್ತು ಸರಳ ಆಹಾರ ಸಂಸ್ಕೃತಿಯ ಮೌಲ್ಯಗಳು ಇವತ್ತಿನ ದುಂದುಗಾರಿಕೆ ಮೌಲ್ಯದ 
ಎದುರು ಅಪಹಾಸ್ಯದ ಸಂಗತಿಗಳಾಗಿ ಕಾಣಿಸುತ್ತವೆ. ದುಂದುಗಾರಿಕೆಯ ಅನಿಷ್ಟ 
ಅಸ್ತದಿಂದ ಸರಳತೆಯ ಕುತ್ತಿಗೆ ಕತ್ತರಿಸಿ ಸರಕು ಸಂಸ್ಕೃತಿಯ ಚಿನ್ನದ ಕತ್ತಿಯನ್ನು 
ಬಲು ಮೋಹದಿಂದ ಮುದ್ದಿಸುತ್ತಿದ್ದೇವೆ. ಜಾಗತೀಕರಣವೆಂಬುದು ಚಿನ್ನದ 
ಕತ್ತಿ ಜಳಪಿಸಿ ಎರಗುತ್ತಿರುವ ಮೋಹ ಮಾಯಾಂಗನೆ. ಈ ಡಿಯ 
ಮಾಯಾಜಾಲದಲ್ಲಿ ಸಿಲುಕಿರುವ ನಾವು ಮಾಯಾಜಾಲದ ಆವರಣದಿಂದ 
ಹೊರಬರುವುದು ಇನ್ನು ಸಾಧ್ಯವಿಲ್ಲದ ಮಾತು. ಆದರೆ ಮಾಯಾಜಾಲವನ್ನು 
ಭೇದಿಸುವ ಪ್ರತಿಮಾಂತ್ರಿಕ ವಿದ್ಯೆಗಳನ್ನು ಪ್ರಯೋಗಿಸುವ ದಿಕ್ಕಿನಲ್ಲಿ ಭಾವು; 
ಆಲೋಚಿಸಬೇಕು. ಸಮಸ್ತ ಜೀವಪರಿಸ ರಕ್ಕೆ ಎರವಾಗದ ನಮ್ಮ ಸ್ವಾಯತ್ತ 
ನೆಲೆಗಳಿಂದಲೇ ಪ್ರತಿರೋಧದ ಧಾತುಗಳಿರುವುದನ್ನು ಶೋಧಿಸಿ ಅವುಗಳನ್ನು 
ಉದ್ದೀಪಿಸಬೇಕು. ಇದರರ್ಥ ಸ್ಥಳೀಯ ಭೂಗೋಳದ ದೇಶಿ ಜ್ಞಾನನೆಲೆಗಳು 
ಜಾಗತಿಕ ಸಂಸ್ಕೃತಿಯ ಯಜಮಾನಿಕೆಯ ಎರುದ್ಧ ಯಾವತ್ತೋ ಸೆಡ್ಡುಹೊಡೆದು 
ನಿಲ್ಲುತ್ತವೆ೦ದಲ್ಲ. ಆದರೆ ದೇಶಿ ಜ್ಞಾನನೆಲೆಗಳಲ್ಲಿ ಅತ್ಯಂತ ಮಹತ್ತರವಾದ ಪ್ರತಿರೋಧದ 
ಧಾತುಗಳು ಅಂತಸ್ಥಗೊಂಡಿದ್ದು ' ಅವು ಅನ್ನ ಸ ಸಂಸ್ಕೃತಿಯ ಯಜಮಾನ್ಯದ ವ್ರಜ 
ಪ್ರತಿರೋಧ ಒಡ್ಡಲು ಹವಣಿಸುತ್ತಿರುತ್ತವೆ. ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ 
ಚಿಂತನೆಗಳು ಭಾರತದ ಬಹುಮುಖಿ ಸ ಸಂಸ್ಕೃತಿ ಮತ್ತು ವಿಶೇಷವಾಗಿ ಪ ನಿ ಭೂವಿನಿಕರ 


ದೇಶಿ ಜ್ಞಾನಗಳ ಪ್ರಸ್ತುತತೆಯ ಬಗ್ಗೆ ಗಾಂಧೀಜಿಯವರು ಇರಿಸಿಕೊಂಡಿದ್ದ ಅಪಾರ 


ಜು ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ನಂಬಿಕೆಯನ್ನು ಕುರಿತು ಒತ್ತಿ ಹೇಳುತ್ತವೆ. ಬುದ್ಧಗುರು, ಮಹಾವೀರ, ಬಸವಣ್ಣ 
ಮತ್ತಿತರ ದಾರ್ಶನಿಕರ ದೃಷ್ಟಿಯಲ್ಲಿ ಸಕಲ ಜೀವರಾಶಿಗಳಿಗೆ ಎರವಾಗದಂತೆ ಮನುಷ್ಯ 
ಬದುಕುವುದು ಮುಖ್ಯವಾಗಿತ್ತು ಜಲಮೂಲಗಳು, ಬೆಟ್ಟಗುಡ್ಡಗಳು, ಕಾಡುಕಣಿವೆಗಳು, 
ಜೀವಜಾಲಗಳು ಕರಗುತ್ತಿರುವಾಗ ಇವರು ನೆನಪಾಗುತ್ತಾರೆ. ಮಳೆಗಾಲದಲ್ಲಿ 
ಭೂಮಿ ತಾಯಿಯು ಹೊಸಜೀವಿಗಳಿಗೆ ಜನ್ಮ ನೀಡುತ್ತಾಳಾದ್ದರಿಂದ ಭಿಕ್ಕುಗಳ 
ಪಾದಾಕ್ರಾಂತದಿಂದ ಆ ಜೀವಿಗಳು ಸಾಯಬಾರದೆಂದು ಯಾರೇ ಭಿಕ್ಚುಗಳು 
ಅನಗತ್ಯವಾಗಿ ಪ್ರಕೃತಿಯ ಮಧ್ಯದಲ್ಲಿ ತಿರುಗಾಡಬಾರದೆಂದು ಬುದ್ಧಗುರು ತನ್ನ 
ಭಿಕ್ಷುಗಳಿಗೆ ತಿಳಿವಳಿಕೆ ನೀಡಿದ್ದ. ಬುದ್ಧಗುರುವಿನಂತೇಯೇ ಮಹಾವೀರನು ತನ್ನ 
ಅನುಯಾಯಿಗಳು ತಮ್ಮ ಪಾದಗಳಿಗೆ ಅಳಲೆ (ಹತ್ತಿ) ಕಟ್ಟಿಕೊಂಡು ಓಡಾಡುವಂತೆ 
ಕಟ್ಟಳೆ ವಿಧಿಸಿದ್ದ, ಇದೊಂದು ಜೀವಪರ ಚಳವಳಿ ಚಳವಳಿ ಎಂಬುದು ಸದಾ 
ಎಚ್ಚರದಲ್ಲಿರುವ ಸಂಕೇತ. ನಿದ್ದೆಯಲ್ಲಿಯೂ ಇಬ್ಬನಿ ಹನಿ ಬೀಳುವ ಸದ್ದಿಗೆ ಕಣ್ಣು 
ತೆರೆಯುವ, ಇರುವೆಯ ಕಾಲು ಮುರಿದ ಶಬ್ದವನ್ನು ಕೇಳಿಸಿಕೊಳ್ಳುವ ಎಚ್ಚರವೇ 
ಚಳವಳಿ. ಪಂಚೇಂದ್ರಿಯಗಳನ್ನು ಎಚ್ಚರದಲ್ಲಿರಿಸಿಕೊಳ್ಳುವುದು ಚಳವಳಿಯ 
ಜೀವಂತಿಕೆಯ ಮುಖ್ಯ ಲಕ್ಷಣ. ಜಾಗತೀಕರಣದ ಪ್ರಭಾವದಿಂದ ದಿಕ್ಕೆಟ್ಟ ಆಧುನಿಕ 
ಜಗತ್ತಿನ ಇಂತಹ ದಾರ್ಶನಿಕರು ದಿಕ್ಕು ತೋರಿಸುವ ಕೈಮರಗಳಾಗಿದ್ದಾರೆ. 
ಚಳವಳಿಗಳಾಗಿ ಸೋಟಿಸಿದ ದಾರ್ಶನಿಕರನ್ನು ಕೇವಲ ಪ್ರತಿಮೆಗಳನ್ನಾಗಿಯೋ, 
ಭಾವಚಿತ್ರಗಳನ್ನಾಗಿಯೋ ಕಡೆದು ನಿಲ್ಲಿಸಿ ಭಜಿಸುವ ಭಕ್ತಮ೦ಡಲಿಯಿ೦ದ ಯಾವುದೇ 
ಲಾಭವಿಲ್ಲ. ಅಂತಹ ಭಕ್ತಶಿರೋಮಣಿಗಳಿಂದ ದಾರ್ಶನಿಕರ ಆದರ್ಶಗಳು 
ಸಾಂಸ್ಥೀಕರಣಗೊಂಡು ನಿಂತ ಜಾಗದಲ್ಲೇ ನಿಂತುಬಿಡುವ ಅಪಾಯವಿದೆ. 
ದಾರ್ಶನಿಕರ ಆದರ್ಶಗಳ ಭಾವಬಿಂಬಗಳನ್ನು ಸಮಾಜದಲ್ಲಿ ಕಾಣುವಂತಾಗಬೇಕು. 
ಹಿ೦ದಿನ ದಾರ್ಶನಿಕರ ತತ್ವಗಳನ್ನು ವರ್ತಮಾನದ ಹೊಸ ಸವಾಲುಗಳಿಗೆ 
ಮುಖಾಮುಖಿಯಾಗಿಸುವ ನಿಟ್ಟಿನಲ್ಲಿ ಮರುವ್ಯಾಖ್ಯಾನಿಸುವ ಮತ್ತು ಮರುರೂಪಿಸುವ 
ಪ್ರಯತ್ನಗಳನ್ನು ನಡೆಸಬೇಕು. ಮನುಷ್ಯ ಮತ್ತು ನಿಸರ್ಗಗಳ ಕುರಿತು ಅವರ 
ಚಿಂತನೆಗಳಲ್ಲಿ ಆಧ್ಯಾತ್ಮಿಕ ಸ್ಪರ್ಶವಿತ್ತು. ಸಕಲ ಜೀವಿಗಳಿಗೂ ಲೇಸನ್ನು ಬಯಸುವ 
ಬಸವಣ್ಣನ ಅಧ್ಯಾತ್ಮಿಕ ಎಚ್ಚರ ನಮ್ಮ ಬೆನ್ನಿಗಿದೆ. ನಿಸರ್ಗದ ಕೊಡುಗೆಗಳಾದ 
ನೀರು, ಗಾಳಿ, ಮಣ್ಣು ಮರಗಿಡ ಎಲ್ಲವೂ ಭೂಮಿಮೇಲೆ ಜೀವಿಸುವ ಪ್ರಶಿಯೊಂದು 
ಜೀವಿಯ ಹಕ್ಕು. ಇವು ಈಗ ಉಳ್ಳವರ ಸ್ವತ್ತಾಗಿವೆ. ನಿಸರ್ಗದಿಂದ ಎಲ್ಲವನ್ನೂ 
ಪಡೆದುಕೊಳ್ಳುವ ನಾವು ನಿಸರ್ಗ ಸ್ನೇಹಿಗಳಾಗಿ ಬದುಕದ ಹೊರತು ನಿಸರ್ಗದ 
ಕೊಡುಗೆಗಳನ್ನು ಅನುಭೋಗಿಸುವ ನೈತಿಕ ಹಕ್ಕು ನಮಗಿಲ್ಲ ಎ೦ಬ ವಿವೇಕ 
ನಮಗೆಲ್ಲರಿಗೂ ಪಾಠವಾಗಬೇಕು. 

ಹ್ಮ 


9 
2 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


| ಕಾವ್ಯ | 


ಜಾಡಮಾಲಿ ಇಲ್ಲದ ನಗರ 


೩೪ 


Ce 
ಡಾಂಬರು 
ಅಕ್ಷರದ ಹಣೆಬರಹ 
ಅವನದು ಅಕ್ಷರಶಃ 
ಬರೆದ ರುರುರಿಯ ಹೃದಯ ಶಿಲ್ಲವಾಗದ ಶಿಲೆಯಾಗಿತ್ತೋ 
ಏನೋ ಅಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಜನಿಸಿದ 
ಯಮಗಂಡ ಕಾಲದಿ ಯಾವುದೋ ಮಹಾಪಾಪ 
ಪ ಸ್ವೀಕರಿಸುತ್ತಾ ಬಡವನಾಗಿ ಬ೦ದ ಜಾಡಮಾಲಿ 


ಜ್‌ 
ಗುಡಿಸಿದ ರಸ್ತೆಯನು ಚಕಮಕ 
ಮಿನುಗುವ ಹೊಸ ಕಡ್ಡಿಯ ಪೊರಕೆಯಿಂದ 
ಕಣ್ಣು ಮುಚ್ಚಿ ನಡೆಯಬಹುದು ಜನ 
ಕನ್ನಡಿಯಂತಾಗಿಸಿ ರುಧಿರಬೆವರ ಸುರಿಸಿ 
ಜಾಡಮಾಲಿ ಆಗೋ ಬಲೂನಿನ ಭಾರದ ಕಸವೂ ಇಲ್ಲದಂತೆ 
ಅಚ್ಚರಿ ಪಡು ಒಮ್ಮೆಲೆ ಸುಂದರಿ ಜರ್ದಾ ಪಾಕೀಟು ಇಲ್ಲ 
ಸೇದೆಸೆದರ್ಧ ಸಿಗರೇಟು ಸಹ 


ಜಾಗ 
ಬೃಹತ್‌ ಹುದ್ದೆಯಲ್ಲಿರುವವರೆಲ್ಲ ಕೊಳಕು ಮಾಡುವರೆಷ್ಟೋ 
ಅವರಿಗಿದ್ದಷ್ಟು ಸ್ವಚ್ಛ ಮಾಡುವವರಿಲ್ಲ ಕೊರಗು ನನ್ನಲ್ಲಿ 
ಸರ್ಕಾರ ಹುಚ್ಚು ಹಾದಿಯಲಿ ರುಗರುಗಯಮಾನ . ದಾರಿ 


ನಿಮಗುಂಟು, ಬೇಕಾದರೆ ಕಲ್ಪಿಸಿಕೊಳ್ಳಿ ಕಲ್ಲಣ್ಣಗಳಿರಾ 
ಜಾಡಮಾಲಿ ಇಲ್ಲದ ನಗರ 


ರುರ್ಥ್ಯುರಾಮನೆಯಂತಾಗುತ್ತದೆ ಬೀದಿ 


ಅದಕ್ಕೆ ದೇಶದೊಳಗಿನ ಯೋಧನಂತೆ ಗೋಚರಿಸುತ್ತಾನೆ ಎನಗೆ 
ಸಾರ 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


[ ಚಿಂತನೆ | 
(ಸಾಹಿತ್ಯಿಕ) ಕಲೆ: ಒಂದು ಚಿಂತನೆ 


9 ಪಿ.ಪಿ. ಗಿರಿದರ 


ಶಾ 


ಜನರು ಕೇಳಲು ಇಷ್ಟಪಡದ್ದನ್ನು ಜನರಿಗೆ ಯ ಹಕ್ಕೇ ಸ್ವಾತಂತ್ರ ತ್ರ್ಯವು | 
(ಜಾರ್ಜ್‌ ಓರ್ವೆಲ್‌) 


ಸಾರ: ಇಂಡಕ್ಸಿವ್ಲಿಂತ ಹೆಚ್ಚಾಗಿ ಡಿಡಕ್ಟಿವ್‌ ಆದ ಈ ಬರಹ (ಮಾನವ ಬೇಕು 
ಎಂದು ತಾನೇ ಉಂಟು ಮಾಡುವ?) ಕಲೆ ಎಂದರೆ ನನ್ನ ಪ್ರಕಾರ ಏನು 
ಎಂಬುದನ್ನು ಶೋದಿಸುತ್ತದೆ. ಕಲೆ ಎಂದು ಅನಿಸಿಕೊಳ್ಳುವುದರಲ್ಲಿ ಒಳ-ಸೆಳೆತ 
ಮತ್ತು ಹೊರೆ ಳೆತ ಎಂಬ ಮುಕಾಮುಕಿ ಇದ್ದು, ಈ "ಮುಕಾಮುಕಿ ಲೋಕ 
ಹೇಗಿದೆ (-ಒಳ-ಸೆಳತ) ಮತ್ತು ಲೋಕ ಹೇಗಿರಬೇಕಾಗಿತ್ತು (ಎಹೊರ-ಸೆಳೆತ) 
ಎಂಬ ಪ್ರಶ್ನೆಗೆ ಸಂವಾದಿ. ಇಂತಾ ಮುಕಾಮುಕಿ, ಉದಾಹರಣೆಗೆ, 
ಸಮಾಜಶಾಸ ಸದಲ್ಲಿಲ್ಲ ಪ್ರತಿ ಮಾನವ ವರ್ತನೆಯಲ್ಲಿರುವ ಮತ್ತು ಕಲೆಯಲ್ಲೂ 
ಇರಬೇಕಾದ ಬರಹದಿಂದ ಅಥವಾ ೦16೩100 ನಿಂದ ಬರಹಗಾರನನ್ನು 
ಅಥವಾ creator ಅನ್ನು ಬೇರ್ಪಡಿಸುವ ಈ ಮಟ್ಟವನ್ನು, ಈ ಪದರನ್ನು 
ಗುರುತಿಸಿ ಬೇರ್ಪಡಿಸುವ ಕಾಯಕವನ್ನು ಪ್ರಸ್ತುತ ಬರೆಹ ಗೈಯ್ಯುತ್ತದೆ. ಇದು 
“ವಾಸ್ತವದ ಗದ್ಯ" ಕ್ಕೂ 'ಆತ್ಮದ ಕಾವ್ಯ' ಕ್ಕೂ ಸಂವಾದಿ. ವಾಸ ಇವರ ವಿದ್ಯಮಾನಗಳ 
ಹೊರಗಣ್ಣಿ ರಚ ಕೋ ಮಾನಸಿಕತೆಯ ಡಡಕ್ತಿವನದ ಒಳಗಣ್ಣಿ 
(mentalist 60601111517) ಗೂ ಇರುವ ವ್ಯತ್ಯಾಸ. ಕಲೆಯನ್ನು ಸ ಜದಲ್ಲಿ 
ಇದ್ದದ್ದನ್ನು ಇದ್ದ ಹಾಗೆ ಪ್ರತಿಫಲಿಸುವ ಕನ್ನ ಡಿಗಿ೦ತ ಸ ಕೆಟ್ಟ 
ಆಚರಣೆಗಳನ್ನು ರಿವರ್ಸ್‌ - - ಒಸ್ಕೋಸಿಸ ಸಿಸ್‌ ಖಾಜ ಶುದ್ದ ತಿಳಿನೀರನ್ನು 
ಹೊರಬಿಡುವ, ಬೆಳದಿಂಗಳನ್ನು ಚೆಲ್ಲಿ ಬದುಕನ್ನು ಅಂದಗೊಳಿಸುವ ದೀಪವನ್ನಾಗಿ 
ಮಾಡುವ ಮಟ್ಟ ಇದು. ಕಲೆ ಎಂದೆನಿಸಿಕೊಳ್ಳುವ ವಸ್ತು ಆತ್ಮದ ಕಾವ್ಯದೆಡೆಗೆ 
ಸ್ವಾತಂತ್ರ, ಸಮಾನತೆ ಮತ್ತು ನ್ಯಾಯ ಎಂಬ ಮಾನವನ ಮೂರು 
ಮೂಲಬೂತ ಹಸಿವುಗಳಿಗೆ ಮಿಡಿಯುವ ತುಡಿಯುವ ಕುದಿಯುವ ನಾಗರಿಕ 
ಸಮಾಜದೆಡೆಗೆ ತುಯ್ಯಬೇಕು. ಬದುಕನ್ನು ಹಸನಾಗಿಸಬೇಕು, ಸಿರಿಗೊಳಿಸಬೇಕು. 
ಬದುಕನ್ನು, ನಾಗರಿಕತೆಯನ್ನು ಕಾಯಬೇಕು. ಕರಿಯ ಆದರೂ, ಕುರೂಪಿ 
ಆದರೂ, ಪೆದ್ದನಾದರೂ, ದಲಿತನಾದರೂ, ಬಡವನಾದರೂ, ಉಣ್ಣಲು ಗಂಜಿ 
ಇಲ್ಲದಿದ್ದರೂ "ಉಡಲು ಬಟ್ಟೆ ಇಲ್ಲದಿದ್ದರೂ, ಇರಲು ಸೂರು ಇಲ್ಲದಿದ್ದರೂ, 
ಬದಿರನಾದರೂ, ಕುರುಡನಾದರೂ, ಕುಂಟನಾದರೂ, ಕುಷ್ಟ ರೋಗಿಯಾದರೂ, 
ಕಲೆ ಎಂಬುದು ನನ್ನನ್ನು ಕಾಯಬೇಕು. ನನ್ನ ಇರುವು-ಗನತೆ (ಓಂಟೊಲೋಜಿಕಲ್‌ 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೩೫ 


ಡಿಗ್ನಿಟಿ) ಯನ್ನು ಕಾಪಾ ಪಾಡಬೇಕು. ಅದನ್ನ ನಾ ಇದಿರು ನೋಡ್ತೀನಿ. ತರ್ಕಬದ್ದತೆಗೆ 
ವಿರುದ್ದವಾದ "ವಾಸ್ತವವನ್ನು ಸಮರ್ತಿಸಿಕೊಳ್ಳುವುದಕ್ಕೋಸ್ಕರ ಇರುವುದನ್ನು 
ಇದ್ದ "ಹಾಗೆ ಬಣ್ಣಿಸುವ ಬರಹಗಳು ಸಾಹಿತ್ಯ ಅಲ್ಲ, ಕಲೆ ಅಲ್ಲ ಎಂಬುದು 
ನನ್ನ ಈ ಬರಹದ ಬಲವಾದ ಬೇವಸದ ಮತು ತರ್ಕಬದ್ಧ ನಿಲುವು. (ಆರ್ಟ್‌ / 
ಲಿಟರೇಚರ್‌ ಕೆನೋಟ್‌ ಓನ್‌ ವೋಟ್‌ ರೀರುನ್‌ ಡಿರೋನ್‌). ಜನರು ಕಲೆ 
ಅಂದುಕೊಂಡಿರುವ ಸಂಸ್ಕಾರದಂತಾ "ಸಾಹಿತ್ಯ" ಜಾತಿಯಂತಾ ಸಾ೦ಸ್ತೀಕರಿಸಲಾದ 
ಅನ್ಯಾಯವನ್ನು, ಜಾ ಬಾಡಿ ಕೊಳಕನ್ನು ಕಬ್ಬಿಣ - ಕಚಿತವಾದ, ಮುಟ್ಟಿ 
ಲಾ ಹಿ ಮೂಲಬೂತ ಪ್ರಿಮೈಸ್‌ ಸ ಟ್‌ (ತಪ್ಪಾಗಿ) ಅಂದುಕೊಂಡು 
ಮುಂದುವರೆದು, ಅದರಲ್ಲಿ ಸರಬ ನಲಿಯುವ, ಸಮರ್ತಿಸಿಕೊಳ್ಳುವ 
ಬರಹವಾದ್ದರಿಂದ, ಅದು ಸಾಹಿತ್ಯ ಅಥವಾ ಕಲೆ ಅಲ್ಲ. ಸಾವಿರಾರು ಕನ್ನ ಡಿಗರ 
ಶೋಷಣೆರಹಿತ, ಅನ್ಯಾಯರಹಿತ, ಜಾತಿರಹಿತ ನಾಳೆಗಳಿಗೆ. ಸಂಸ್ಥಾರದಂತಹ 
ಬರಹದ ಕೊಡುಗೆ, ಕಣ್ಣಿಗೆ ರಾಚುವ ಹಾಗೆ, ದೊಡ್ಡ ಸೊನ್ನೆ rN 
ನಿಚ್ಚಳವಾಗಿದೆ. ಕನ್ನ! ಡಿಗನಿಗೆ, “ಜಾತಿ' ಎಂಬುದು “ಕಣ್ಣಿಗೆ ಒತ್ತಿಕೊಂಡು 
ರೊ ಹೋಗಬೇಕಾಗಿರುವಷ್ಟು ಸರಿಯಾದ ಆಗುವ ಎಂಬ 
ತೀರಾ ತಪ್ಪಾದ ಮತ್ತು ಜೋರಾಗಿ ನಗತಕ್ಕ ಸಂದೇಶ ಕೊಡುವ, ಹಾಗಾಗಿ 
` ಆತನ ದಾರಿ ತಪ್ಪಿಸುವ, ಬರಹಗಳಿವು. ಹೆಚ್ಚಿಂದರೆ, ಇಂತಾ ಬರಹಗಳನ್ನು ಕೆಟ್ಟ 
ಕಲೆ / ಸಾಹಿತ್ಯ ಅನ್ನಬಹುದು, ಅನ್ನಬೇಕು. ಕೂಡಲೆ ನೆನಪಿಗೆ ರಾಚುವ ಇದೇ 
ವರ್ಗಕ್ಕೆ ಸೇರುವ ಕನ್ನಡ ಬರಹಗಳೆಂದರೆ "ಧರ್ಮಶ್ರೀ ಮತ್ತು “ಜೋಮನ 
ದುಡಿ'. (ದೀಮಂತ ತಾರ್ಕಿಕ ತಾತ್ವಿಕ ಸಾತ್ವಿಕನಾದ ಮತ್ತು 'ಸಾಮಾಜಿಕ ಬೌದ್ದಿಕ 
ಮತ್ತು ನೈತಿಕ ಹೊಣೆ ಅರಿತಿರುವ ಪ್ರತಿ ಕನ್ನಡಿಗ ಇದನ್ನು ಅರಿತುಕೊಂಡು, 
ಇದರ ಬಗ್ಗೆನೇ ರಿಸರ್ಚ್‌ ಮಾಡಿ, ಎಚ್ಚೆತ್ತುಕೊಂಡು, ತನ್ನ ಕಣ್ಣು ತೆರೆದುಕೊಳ್ಳುವ 
ತುರ್ತಿದ್ದು, ತನ್ನ ಸಮಾಜವನ್ನ ತನ್ನ ಸಾಹಿತ್ಯವನ್ನ ವೈಚಾರಿಕತೆಗೆ ನಿಲುಕುವ, 
ವೈಚಾರಿಕತೆಯಿ೦ದ ನಳನಳಿಸುವ ಅಂದವಾದ, ಹಾಡತಕ್ಕುದಾದ, ಕುಣಿಯತಕ್ಕುದಾದ, 
ನಲಿಯತಕ್ಕುದಾದ ಹಾಡುಗಬ್ಬವನ್ನಾಗಿ ಮಾಡಿಕೊಳ್ಳುವ ಅಗತ್ಯ ಇದೆ.) 


ಈ ಬರಹದ ಹುದುವಾದ ಪೊಯಂಟ್‌ ಎಸ್ಸೆಂಶಿಯಲಿಸ್ಟ್‌ ಹಾಗೂ ಡಿಡಕ್ಟಿವ್‌ 
ಆಗಿದ್ದು, ಬದುಕಿನ ಎಲ್ಲ ಗುರುತರ ಅಂಶಗಳ ಹಾಗೆ, ಬಹಳ ಸರಳವಾಗಿದೆ. 


ಒಬ್ಬರು ಹಾಡಿದ್ದೆಲ್ಲಾ, ಹಾಡಿದರು ಎಂಬ ಒಂದೇ ಕಾರಣಕೆ ಹಾಡಲ್ಲ. ಕುಣಿದದ್ದೆಲ್ಲಾ 
ಕ 

ಕುಣಿದರು ಎಂಬ ಒಂದೇ ಕಾರಣಕ್ಕೆ ಕುಣಿತವಲ್ಲ, ಕೇನ್ಸಾಸ 'ಮೇಲೆ ಸುರಿದ 

ಪೇಂಟೆಲ್ಲಾ ಪೇಂಟಿಂಗ್‌ ಅಲ್ಲ, ಆಡಿದ್ದೆಲ್ಲ / ಹೇಳಿದ್ದೆಲ್ಲಾ, ಚೋಮ್ತಿ ಅಥವಾ 

ಐನ್‌ಸ್ಟೈನ್‌ ಆಡಿದರು / ಹೇಳಿದರು ಎಂಬ ಒಂದೇ' ಕಾರಣಕ್ಕೆ ವಿವೇಕ ಅಲ್ಲ. 

ಅನಂತಮೂರ್ತಿ, ಭೈರಪ್ಪ ಅಥವಾ ಕಾರಂತ ಬರೆದರು ಎಂಬ ಸಾ ಕಾರಣಕ್ಕೆ 

ಅವರು ಬರೆದದ್ದೆಲ್ಲಾ “ಸಾಹಿತ್ಯ' ಅಲ್ಲ. 


೩೬ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಅಂದರೆ, ಹಾಡು ಅನಿಸಿಕೊಳ್ಳುವುದಕ್ಕೆ, ಕುಣಿತ ಅನಿಸಿಕೊಳ್ಳುವುದಕ್ಕೆ, ಪೇಂಟಿಂಗ್‌ 
ಅನಿಸಿಕೊಳ್ಳುವುದಕ್ಕೆ, ಶಿಲ್ಪ ಅನಿಸಿಕೊಳ್ಳುವುದಕ್ಕೆ, ಸಂಗೀತ ಅನಿಸಿಕೊಳ್ಳುವುದಕ್ಕೆ, 
`ಸಾಹಿತ್ಯ /ಕಲೆ' ಅನಿಸಿಕೊಳ್ಳುವುದಕ್ಕೆ ಗುರುತುಗೋಲುಗಳಿವೆ ಮತ್ತು ಇರಬೇಕು. 
ಈ ಬರಹ ಗುರುತಿಸ ಹೊರಟರುವ ಗುರುತುಗೋಲುಗಳು ಕಲೆಯನ್ನು 
ಉಂಟು ಮಾಡುವ ಕಲೆಗಾರನ ಮೇಲೆ, ಸಾಹಿತ್ಯವನ್ನು ಉಂಟುಮಾಡುವ 
ಬರಹಗಾರನ ಮೇಲೆ ನಿಂತಿಲ್ಲ. ಅವು ಅವರಿಂದ ಅತೀತವಾಗಿ ನಿಲ್ಲುತ್ತವೆ. ಪ್ರತಿ 
ಮಾನವ ವರ್ತನೆ ಎರಕ ಅಥವಾ ಮೌಲ್ಡ್‌ ಒಂದಕ್ಕೆ ಒಳಗಾಗಿರುತ್ತದೆ. ಇದಕ್ಕೆ 
ಪ್ರೊಕ್ರುಸ್ಟಿಯನ್‌ ಹಾಸಿಗೆ ಎಂದೆನ್ನುತ್ತಾರೆ. ಇಂತಾ ಎ. ಅಥವಾ ಮೌಲ್ಟ್‌ 
ಅಥವಾ ಪ್ರೊಕ್ರುಸ್ಟಿಯನ್‌ ಹಾಸಿಗೆ ನುಡಿದೆ. ಕಲೆಗೂ ಇದೆ, ಕಲೆಗೆ ಈ ಎರಕ 
ಹೆಚ್ಚು ಫ್ರೀ ಮತ್ತು ಸಣ್ಣದೆಂದೆನಿಸಿದರೂ ಈ ಬರಹ ಗುರುತಿಸಲು 
ಹೆಣಗಲಿರುವ ಆ ಪರಿಯ ಎರಕ ಅಥವಾ ಮೌಲ್ಡ್‌ ಕಲೆಗೂ ಇದ್ದೇ ಇದೆ. 
ಕಲೆಯ ಈ ಎರಕದ ಎಲ್ಲೆಡೆ ಸಲ್ಲುವ ಒಂದು ಗುರುತುಗುಣವೆಂದರೆ ಬದುಕು - 
ಪೊರೆಯುವ, ವೈಚಾರಿಕತೆ ಪೋಷಿಸುವ, ನಾಗರಿಕತೆ ಕಾಪಾಡುವ, ಇರುವು - 
ಆಳಯಿಸುವ ಗುಣ, ಈ ಗುಣವೇ ಕಲೆಯ ಮೇಂಡೇಟ್‌. 


ಇದು ಲೋಕದ ವಾಸ್ತವವನ್ನು ಬಟ್ಟಿ ಇಳಿಸಿ, ಲೋಕದ ತಿಳಿವಿನಲ್ಲಿ ಇರುವ 
ಅರೆಕೊರೆಗಳನ್ನು ರಿವರ್ಸ್‌ - ಒಸ್ಕೋಸಿಸ್‌ ಮಾಡಿ ಹೊರಬರುವ ಶುದ್ಧ ತಿಳಿನೀರು; 
ಈ ಗುಣ 'ಸಂಸ್ಕಾರ' ದಲ್ಲಿದೆಯಾ, “ಧರ್ಮಶ್ರೀ' ಅಲ್ಲಿದೆಯಾ. "ಚೋಮನ 
ದುಡಿ' ಯಲ್ಲಿದೆಯಾ ಎಂಬುದು, ಕೇಳಿಕೊಂಡು ಉತ್ತರ ಅರಸಬೇಕಾದ, ಪ್ರಶ್ನೆ 


ಈ ಪ್ರಶ್ನೆಗೆ ದೊರೆಯುವ ಉತ್ತರದ ಗುರುತುಗೋಲುಗಳಲ್ಲಿ ಸೋತ ಯಾವ 
ಬರಹವೂ ಕಲೆ ಅಲ್ಲ ಎಂಬುದು ಇಲ್ಲಿನ ತರ್ಕಬದ್ದ ವಾದ. 


ಹುದು - ಗುರುತರತೆಯ ನೇರದಿಂದ ಮೇಲೆ ಹೆಸರಿಸಿದ ಕಲೆಯ ಗುಣ ಮೇಲೆ 
ಹೇಳಿದ ಕನ್ನಡ ಬರಹಗಳಲ್ಲಿ ಇಲ್ಲ ಎಂಬುದು ಬಹುದಿನಗಳ ಮಂತನದಿಂದ 
ಮೂಡಿಬಂದ ನನ್ನ ನಿಲುವು. ಆದುದರಿಂದ ಅವು ಕಲೆಯಲ್ಲ ಎ೦ಬುದು ನನ್ನ 
ವಾದ. 


ನಿಜಬದುಕಿನ ಸಂಗತಿಗಳ (ಎಂಪಿರಿಕಲ್‌ ಫೇಕ್ಟ್‌) ಕಲೆಯ ಜೊತೆಯ ನಂಟು 
ಆಹಾರ ಮತ್ತು ಬದುಕಿನೊಡನೆ ಇರುವ ನಂಟಿನಂತೆ. ಆಹಾರ ಬದುಕಲು 
ಬೇಕು, ಆದರ. ಬದುಕು ಆಹಾರವಲ್ಲ. ಅಥವಾ ಆಹಾರ ಬದುಕಲ್ಲ. ಬದುಕು 
ಬೇರೇನೇ. ಆಹಾರವಿಲ್ಲದೇ ಮಾನವ ಬದುಕಲಾರ.- ಆದರೆ ಆಹಾರ ಬದುಕಲ್ಲ. 
ಇದು ನಿಜಬದುಕಿನ ಸಂಗತಿ ಮತ್ತು ಕಲೆಗೂ ಇರುವ ನಂಟಿಗೂ ಸಲ್ಲುತ್ತದೆ. 
ನಿಜಬದುಕಿನ ಸ೦ಗತಿಗಳು ಕಲೆಗೆ ಆಹಾರವಿದ್ದಂತೆ, ಆದರೆ ನಿಜಬದುಕಿನ 
ಸಂಗತಿಗಳೇ ಕಲೆಯಲ್ಲ, ಕಲೆಯಲ್ಲವೇ ಅಲ್ಲ. ನಿಜಬದುಕು ಕಲೆಗೆ ಇನ್‌ಪುಟ್‌. 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೩೭ 


ಆದರೆ ಕಲೆಯ ಔಟ್‌ಪುಟ್‌ ಮಾನವನನ್ನು ಸಿರಿಗೊಳಿಸುವುದು. ಬದುಕಿನ ಗುರಿ 
ಆಹಾರವಲ ಎಂಬಂತೆ, ಕಲೆಗೆ ಆಹಾರವಾದ ನಿಜಬದುಕು ಕಲೆಯ ಗುರಿ ಅಲ್ಲ. 


ನಿಜಬದುಕಿನ ಸಂಗತಿಗಳು ಕಲೆಯ ಗುರಿಯಲ್ಲದಿದ್ದರೆ, ಕಲೆಯಲ್ಲಿ ನಿಜಬದುಕಿನ ' 
ಸಂಗತಿಗಳ ಪಾತ್ರ ಏನು ಎಂಬ ಪ್ರಶ್ನೆ ಏಳುತ್ತದೆ. ಸಮಾನಾಂತರವಾಗಿ, ಕಲೆ 
ನಿಜಬದುಕಿನ ಫೋಟೋ (ಕೋಪಿ) ನಭಾ "ಕನ್ನಡಿ ಅಲ್ಲದಿದ್ದರೆ, ಕಲೆ ಏನು 
ಎಂಬ ಪ್ರಶ್ನೆ. 


ಕಲೆಯಲ್ಲಿ ನಿಜಬದುಕಿನ ಪಾತ್ರ ಸ್ಕೇಫೋಲ್ಟಿ (scaffold) ನ ಅಥವಾ ಪೇವರ್‌ 
(paver) ನ ಪಾತ್ರ. ಬದುಕಿದ ಅನುಭವ ಅಥವಾ ಕಲ್ಪಿತ ಅನುಭವ ಕಲೆಗೆ 
ಮೂಲದ್ರವ್ಯ. ನಿಜಬದುಕಿನ ಸಂಗತಿಗಳು ಕಲೆ ಸಾಗಬೇಕಾದ ದಾರಿಯನ್ನು 
ಉಂಟುಮಾಡುತ್ತವೆ. ಆದರೆ ದಾರಿ ತನಗೋಸ್ಕರ ಇರುವುದಿಲ್ಲ. ದಾರಿಗಳು 
ಇರುವುದೇ ನಡೆದುಕೊಂಡು ಹೋಗಲು. ದಾರಿ ಬೇರೆ, ತಲುಪಬೇಕಾದ 
ಊರು ಬೇರೆ. ಕಲೆ.ನಿಜಬದುಕು ನೀಡಿದ ಈ ದಾರಿಯಲ್ಲಿ ನಡೆದು, ತಾನು 
ಸೇರಬೇಕಾದ ಗುರಿ-ಊರಾದ ನಾಗರಿಕತೆ ಕಾಯುವ, ಪೋಷಿಸುವ, ಬದುಕು 
ಪೊರೆಯುವ ಅಂದಯಿಸುವ ಸಿರಿಗೊಳಿಸುವ ಬೆರಗು- ಹುಟ್ಟಿಸುವ, ನಲಿವು- 
ಹುಟ್ಟಿಸುವ ಅರಿವು-ಹುಟ್ಟಿಸುವ ಮೇಜಿಕ್‌ನ ಕೆಲಸ ಮಾಡಬೇಕು. ಅಂದರೆ 
ಕಲೆಯಲ್ಲಿ ಎರಡು ಮಟ್ಟಗಳು: ಒಂದು ನಿಜಬದುಕಿನ ಸಂಗತಿಗಳನ್ನು 
ದಾಕಲಿಸುವ ಮಟ್ಟ (ದಾರಿ) ಮತ್ತು ಇನ್ನೊಂದು ಈ ಮೂಲದವೃದಿಂದ 
ಹೊರಡುವ ನಾಗರಿಕತೆ - ಕಾಯುವ, ಬಿದುಕು - ಪಾಯಸ ಮಟ್ಟ (ಎಊರು?. 
ಸಮಾಜಶಾಸ್ತ್ರದಲ್ಲಿ, ಸಾಂಸ್ಕೃತಿಕ ಮಾನವ ಶಾಸ್ತ್ರದಲ್ಲಿ ಕೇವಲ ಮೊದಲ 
ಮಟ್ಟವಿರುತ್ತಡೆ ಎಂಬುದನ್ನು ಗಮನಿಸಬೇಕು. 


ಕಲೆ ಸಮಾಜ ಶಾಸ ಸವಲ್ಲ, 


ಸಂಸ್ಕಾರ, ತೆ ಚೋಮನದುಡಿ ಮುಂತಾದ ಹಲವಾರು ಕನ್ನಡ 
ಕುತಿಗಳಲ್ಲದೆ, ಭಾರತದ ಮತ್ತು ಜಗತ್ತಿನ ಹಲವಾರು ಸಾಹಿತ್ಯಿಕ ಬರಹಗಳು 
ಹಾಗೆ (ತಪಾಗಿ) ಅಂದುಕೊಂಡ ಹಾಗಿದೆ. ಈ ಬರಹದ ಉದ್ದಕ್ಕೂ "ಸ ಸಂಸ್ಕಾರ' 
ಕೃತಿಯನ್ನು ವಿಚಾರ ಮಾಡುತ್ತಾ ಹಲವೆಡೆಗಳಲ್ಲಿ ವಿಮರ್ಶೆಯನ್ನು ಬೈರಪ್ಪನವರ 
'ಧರ್ಮಶ್ರೀ' ಮತ್ತು ಕಾರಂತರ 'ಚೋಮನದುಡಿ' ಗಳತ್ತ ವಿಸ್ತರಿಸುತ್ತಾ ನನ್ನ 
ಅನಿಸಿಕೆಗಳನ್ನು ಹರಿಯಬಿಡುತ್ತೇನೆ. 


ಕಲೆ ಮೆಟಫಿಜಿಕ್ಸೂ ಅಲ್ಲ, ತತ್ನಶಾಸ್ತನೂ ಅಲ್ಲ, .ನುಡಿಯರಿಮೆನೂ ಅಲ್ಲ, 
ರಾಜ್ಯಶಾಸ್ತ್ರ ಸನೂ ಅಲ್ಲ... . ಇವುಗಳೆಲ್ಲವನ್ನೊ ಬೇಕಾದರೆ ಬಳಸಿಕೊಂಡು ಬದುಕನ್ನು 
ನೋಡುಪೆ ಬದುಕಿಗೆ ಅರ್ತ ಒದಗಹವ: ಬದುಕನ್ನು ಸಿರಿಗೊಳಿಸುವ. 
ದೈನಂದಿನ ಬದುಕಿನ ದೂಳು ಕೊಡವಿ, ನನಗೆ ನನ್ನ ಬಗ್ಗೆನೇ ತರ್ಕಬದ್ದ 


೩೮ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ವಿಶ್ವಾಸ ತುಂಬಿಸಿ, ಬದುಕಿನ ಇಂಬಿನಲ್ಲಿ ನನ್ನನ್ನು ಏರಿಸುವ, ನನ್ನನ್ನು 
ಸಂಸ್ಕರಿಸುವ, ನಾಗರಿಕ ಸಮಾಜವನ್ನು ಕಟ್ಟುವ, 'ಅರಿವು-ಬೆರಗು-ನಲಿವುಗಳ 
ಒಂದುಗೆಯು ಕಲೆ ಎಂಬುದು ನನ್ನ. ಮತೆ. ಜಾತಿವಾದಿ. (ಸಂಸ್ಕಾರವಂತ) 
ಮನುವಾದಿ ಸಾಹಿತ್ಯ ಇದನ್ನು ಮಾಡುತ್ತದೆ ಎಂದು ಯಾರೂ ಹೇಳಲಾರರು. 
ಓದುಗ ತತ್ವಶಾಸ್ತ್ರ ಕಲಿಯಲೋ ೩ ತ ಸಮಾಜಶಾಸ್ತ್ರ ತಿಳಿಯಲೋ ಸಾಹಿತ್ಯಕ್ಕೆ 
ಹೋಗಬಹುದೆಂಬ ನಿಲುವು ತಾತ್ವಿಕವಾಗಿ ತಪ್ಪು “ಎಂಬುದು ನನ್ನ ನಿಲುವು. 


ನಾವು ಇರುವ ನಿಜಬದುಕನ್ನು ತಿರುಚಬಹುದು. ಆದರೆ ಹಾಗೆ ತಿರುಚಲಾದ 
ನಿಜಬದುಕಿನ ಚಿತ್ರಣವೂ ನಿದ ವೆಲಿಡ್‌ ಆಗಿರುವ ಮೌಲ ಗಳಾದ ಸಮಾನತೆ, 
ಸ್ವಾತಂತ್ರ್ಯ ಮತ್ತು ನ್ಯಾಯಕ್ಕೆ ಬದ್ಧವಾಗಿರಬೇಕು. ಇಂಗ್ಲೆಂಡಿನಲ್ಲಿ ಡೆಡಲಸ್‌ ಬುಕ್ಸ್‌ 
ಎಂಬ ಸಂಸ್ಥೆ ಇದೆ. ಅದು "ಕರುಚಲಾದ ರಿಯಾಲಿಟಿ' ಎಂಬ ಹೊಸ ಪರಿ 
ಕಂಡುಕೊಂಡು ಅದನ್ನು "ಬಿರುಾರ್‌, ಅನ್‌ಯೂಜುವಲ್‌, ಗ್ರೊಟೆಸ್ಕ್‌ ಮತ್ತು 
ಸರ್ರಿಯಲ್‌ ಕೂಡಿಕೊಂಡು ಒಂದು ಬಗೆಯ ಬೌದ್ದಿಕ ಫಿಕ್‌ಶನ್‌ ಅನ್ನು 
ಉಂಟುಮಾಡುತ್ತದೆ” ಅನ್ನುತ್ತಾರೆ. ಮಾನವನಿಗೆ ಹೊಸ ಹೊಸ ಚಿಂತಿಸುವ 
ಮತ್ತು ಬದುಕುವ ಬಗೆಗಳನ್ನು ಅರಸುವ ಪ್ರವೃತ್ತಿ ಇದೆ. ಇದು ಸರಿನೇ, ಆದರೆ 
ಇದು ಕಲೆಯಲ್ಲಿ ಆಗುವಾಗ ಸ್ವಾತಂತ್ರ್ಯ, ಸಮಾನತೆ ಮತ್ತು ನ್ಯಾಯ ಕಲೆಗಾರನ 
ಮನಸ್ಸಿನಲ್ಲಿರಬೇಕು. 


ಇದರ ಅರ್ತ ಸಾಹಿತಿ ಸಾ೦ಸ್ತೀಕರಿಸಲಾದ ಅನ್ಯಾಯವಾದ, ನಮ್ಮ ಸಮಾಜದ 
ಚರಂಡಿ-ನೀರಾದ, ಜಾತಿಯನ್ನು ಬಣ್ಣಿಸಬಾರದೆಂದಲ್ಲ. ಅಲ್ಲವೇ ಅಲ್ಲ. ಆದರೆ 
ಜಾತಿ ಎಂಬುದು ಸಾಮಾಜಿಕವಾಗಿ ಹೊಣೆಯಿರದ, ನೈತಿಕವಾಗಿ ಗೊಡ್ಡಾದ, 
ಬೌದ್ದಿಕವಾಗಿ ಟೊಳ್ಳಾದ ಕೆಟಗರಿ. ಅದು ಮಾನವನ, ಅವನದೇ ಅಲ್ಲದ 
ಹೊರಗಿನಿಂದ ಹೇರಲಾದ, ಗುರುತುಪಟ್ಟಿ. ಆದುದರಿಂದ ಬಾರತೀಯ 
ಸಾಹಿತಿಗಳು ಜಾತಿ ಸರಿ ಎನ್ನುವಂತೆ ಬಣ್ಣಿಸುವುದು ತಪ್ಪು ಸಮಾಜದಲ್ಲಿ 
ಇರಬಾರದ ಕೊಳಕು (ಉದಾ: ಜಾತಿ) ಅನ್ನು ಸಾಹಿತಿ ಬಣ್ಣಿಸುವಾಗ ಅದರ 
ಬಗ್ಗೆ ಕೊನೆ ಪಕ್ಷ ಆಳವಾದ ಪ್ರಶ್ನಾರ್ಥಕ ಚರ್ನ್‌ ಇರಬೇಕು. ಕೆಳಕಂಡ 
ಅಂಗಾಮಿ ಎಂಬ. ನುಡಿಯ ತೋಂಡಿ ಕತೆ ಓದಿ: 


ಮೋರುಸಾ ಕಿದಿಮ ಎಂಬ ಹಳ್ಳಿಯ ನೆಲೆಸಿಗ. ಆತ ನೋಡಲು ಲಕ್ಷಣವಾಗಿರುವ 
ಮತ್ತು ದೀರ ಹುಡುಗ. ಆತನಿಗೆ ಮದುವೆ ವಯಸ್ಸಾಗಿರುವುದರಿಂದ ಆತನ 
ನೆಂಟರಿಷ್ಟರು ಆತನಿಗೆ ಮದುವೆ ಮಾಡಲು ಒಂದು ಒಳ್ಳೆಯ ಹುಡುಗಿಯನ್ನು 
ಹಾಡುಕಲು ತೊಡಗುತ್ತಾರೆ. ಪಕ್ಕದ ಹಳ್ಳಿಯೊಂದರಲ್ಲಿ ಮೆಹೋವಿಯ ಎಂಬ ಒಬ್ಬ 
ಒಳ್ಳೆಯ ಹುಡುಗಿ ಇದ್ದಾಳೆ ಎಂದು. ತಿಳಿದು ಅಲ್ಲಿಗೆ ಹೋಗಿ ಮಾತುಕತೆ 
ಮಾಡಿಕೊಂಡು ಮದುವೆ “ದಿನ ನಿಶ್ಚಯಿಸುತ್ತಾರೆ. ಹೀಗೆ ಗೊತ್ತಾದ ದಿನದಂದು 
ಮೊರುಸಾ "ನನ್ನ ನೀರೆ ಬರುವ ದಿನ ಇಂದು, ನಾನು ಹೊರಹೋಗಿ ತಲೆಬೇಟೆ 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೩೯ 


ಆಡಿಕೊಂಡು ಒಂದು ತಲೆ ತರುವುದು ಸೂಕ್ತ' ಎಂದು ತನಗೆ ತಾನೆ ಅಂದುಕೊಂಡು 
ಬೇಟೆಗೆ ತಲೆ ಅರಸುತ್ತಾ ಬೇರೆ ಹಳ್ಳಿಗಳಿಗೆ ಹೋಗುತ್ತಾನೆ. ತಲೆಬೇಟೆ ಎಂಬುದು 
ಅಂಗಾಮಿ ಸಮಾಜದಲ್ಲಿ ಹಿಂದೆ ಇದ್ದ ಸಾಮಾಜಿಕ ಆಚರಣೆ. ಈ ಬಗೆಯಲ್ಲಿ 
ತಲೆಬೇಟೆಯಾಡಿ ಮನೆಗೆ ತಂದ ತಲೆಯಿಂದ ತಲೆಬೇಟೆಯಾಡಿದ ಹುಡುಗನ 
ಸಾಮಾಜಿಕ ವರ್ಚಸ್ಸು. ಹೆಚ್ಚುತ್ತಿತ್ತು. ಆದರೆ ಇಂದು ಮೋರುಸಾನಿಗೆ ಗಂಡಸರು 
ಬೇಟೆಗೆ ಸಿಗುವುದಿಲ್ಲ. ಹೆ೦ಗಸರು ಮತ್ತು ಮಕ್ಕಳನ್ನು ಬೇಟೆ ಆಡುವುದಕ್ಕೆ ಅಂಗಾಮಿ 
, ಸಮಾಜದಲ್ಲಿ ತಡೆ ಇತ್ತು. ಆದರೆ ಗಂಡಸರ್ಯಾರು ಅಂದು ಸಿಗದೇ ಇದ್ದುದರಿಂದ 
ಒಬ್ಬ ಹೆಣ್ಣು ಹುಡುಗಿಯನ್ನೇ ಮೊರುಸ ಕೊಂದು ಆಕೆಯ ತಲೆಯನ್ನು ಮನೆಗೆ 
ಹೊತ್ತು ತರುತ್ತಾನೆ. ಆ ದಿನ ಸಾಯಂಕಾಲ ವರನ ಕಡೆಯವರು ಬೇಟೆಯ 
ತಲೆಯನ್ನಿಟ್ಟುಕೊಂಡು ನಲಿಯುತ್ತಿರುವಾಗ ಮದುಮಗಳ ತಂಡ ಮದುಮಗನ 
ಮನೆಗೆ ಹೊರಡುತ್ತಿರುವಾಗ ತಲೆಬೇಟೆಗಾರನೊಬ್ಬ ಆಕೆಯನ್ನು ಕೊ೦ದು ಆಕೆಯ 
ತಲೆ ಹೊತ್ತೊಯ್ದನೆಂಬ ಸುದ್ದಿ ಬರುತ್ತದೆ. 

ತಾನೇ ತನ್ನ WR ಕೊಂದೆನೆಂದು ಅರಿಯಲು ಮೊರುಸಾನಿಗೆ ಬಹಳ 
ಹೊತ್ತು ಹಿಡಿಯುವು 

ನಲಿವು-ತಂದಿಕ್ಕುವ Fred ತಂದಿಕ್ಕುವ ಈ ಅಂಗಾಮಿ ಕತೆ ಕನ್ನಡಿಗನ, ಕನ್ನಡ 

ಸಾಹಿತಿಯ ಕಣ್ಣು ತೆರೆಸಬಲ್ಲುದು. ಈ ಕತೆ ಕಡಲಿನ ಅಲೆಯೊಂದಾಗಿ ತೊಡಗಿ, 

ನಿಜಬದುಕಿನ ಗದ್ಯ (ಪೋರ್‌ ಓಫ್‌ ರಿಯಾಲಿಟಿ) ದ ಬಣ್ಣನೆಯಾಗಿ ಎದ್ದು 
ಹರಿದು, ತರ್ಕಬದ್ದತೆಯ ಜರಡಿ (ಹಿಂದೆ ಗಮನ ಹರಿಸಿದ ಡಿಡಕ್ಟಿವ್‌ 
ಮೆಂಟಲಿರ್ಬ್‌) ಮೂಲಕ ಹಾದು ಅತ್ಯಮೂಲ್ಯ "ಆತ್ಮದ ಕಾವ್ಯ' ವಾಗಿ ವರ್ಯ 

ಮೇಲೆ ಬಂದು ಬೀಳುತ್ತದೆ. 


ಇದು ಕಲೆ. ಕಲೆ ಈ ಪರಿಯ ಕತನ ಎಂಬುದು ನನ್ನ ಮತ. ಸೃಜನಶೀಲತೆ 
ಎಂದರೆ ತರ್ಕಬದ್ದತೆ ಅಲ್ಲ. ವೈಚಾರಿಕತೆ ಅಲ್ಲ ಎನು ವುದು ಸೃಜನಶೀಲತೆನೂ 
ಅಲ್ಲ, ತರ್ಕಬದ್ಧತೆನೂ ಅಲ್ಲ. ಈ ಕತೆಯಲ್ಲಿ ಸಾಮಾಜಿಕವಾಗಿ ಒಪ್ಪಲಾದ 
ಆಚರಣೆಯೊಂದನ್ನು ಇದ್ದದ್ದು ಇದ್ದ ಹಾಗೆ ಬಿಂಬಿಸಿ ಮುಂದೆ ಅದನ್ನು ಬಹಳ 
ಮಾರ್ಮಿಕವಾಗಿ ನಗೆ ಪಾಟಲು ಮಾಡಲಾಗಿದೆ. ಲೋಕ ಹೇಗಿರಬೇಕಾಗಿತ್ತು 
ಮತ್ತು ಹೇಗಿದೆ ಎಂಬುವುಗಳ ನಡುವಣ ಇಂಬನ್ನು ತುಂಬಿ ಬದುಕಿಗೆ ದೈವ 
ತುಂಬುವ ಕೆಲಸ ಕಲೆಯದ್ದು 


ಇದನ್ನು ನಮ್ಮ ಸಾಹಿತಿಗಳೆನಿಸಿಕೊಂಡವರು ಜಾತಿಯ ಬಗ್ಗೆ ಮಾಡಬೇಕಾಗಿದೆ. 


ಅವರು ಇದುವರೆಗೆ ಹಾಗೆ ಮಾಡದಿರುವುದು ಅವರ ಬಗೆಗೆನೇ ಗುರುತರವಾದ 
ಪ್ರಶ್ನೆಗಳನ್ನು ಎತ್ತುತ್ತದೆ. ಅನಂತಮೂರ್ತಿಯವರು ತಮ್ಮದೊಂದು ಕೃತಿಯಲ್ಲಿ 
ಶ್ರೀಮಂತರ ಸೊಕ್ಕಿಗೆ ಒಬ್ಬ ಪಾತ್ರ ತನ್ನ ಅಂಡು ತೋರಿಸುವ ಭ್‌ ಮಾಡಿ 
ಅಂತಾ ಜನರನ್ನು ಅಣಕಿಸುತ್ತಾರೆ. ಸರಿನೇ. ಇದನ್ನು ಅವರಂತವರು ಜಾತಿಗೆ 


ಕ ಸಂಕ್ರಮಣ ೪೨೫ / ಜನ 4ಣ - ಫೆಬವ' ೨೦೧೬ 


ಯಾಕೆ ಮಾಡಬಾರದು ಎಂಬುದು ಯಕ್ಷಪ್ರಶ್ನೆ | ಕಲೆಗಾರ ಕ್ರಿಯೇಟರೂ 
ಹೌದು, ದಾರ್ಶನಿಕನೂ ಹೌದು ಮತ್ತು ಸರಕುಗಳ ವಕ್ತಾರನೂ ಹೌದು: 


ಕಲೆಗಾರ ಹೀಗೆ ಆಗಲು ಸಾದ ವಾಗುವುದು ಆತನ ಸೃಷ್ಟಿ ಬರಿ ತನ್ನ ಡಿಯಾಗದೇ 
ದಾರಿದೀಪವಾದಾಗ ಮಾತ್ರ. 


ಸಂಸ್ಕಾರ, ಧರ್ಮಶ್ರೀ ಮತ್ತು ಚೋಮನದುಡಿಯಂತಾ ಬರಹಗಳು ಕೇವಲ 


ಕನ್ನಡಿಗಳೋ, ತಾವು ಉರಿದು, .ಬೇರೆಯವರನ್ನು ಉಜ್ವಲವಾಗಿ ಬೆಳಗುವ 
ದಾರಿದೀಪಗಳೋ ಎಂಬುದು ಪ್ರಶ್ನೆ. 


ಕನ್ನಡಿಗನಿಗೆ ಇವು ದಾರಿದೀಪಗಳು ಅನ್ನುವುದಕ್ಕೆ ಪುರಾವೆ ಸಾಲದು. ನನ್ನ 
ಪ್ರಕಾರ ಅವು ದಾರಿದೀಪಗಳಲ್ಲ. ಇವು ಎರಡು ಆರ್ತಗಳಲ್ಲಿ ಕನ್ನಡಿಗನ ದಾರಿ 
ತಪ್ಪಿಸುತ್ತವೆ. 


ಅ) ಇವು ಕನ್ನಡಿಗ ಇನ್ನೂ ನ ಜಾತಿವಾದಿ ಸಮಾಜದಲ್ಲಿ, 
ನಾರಣಪ್ಪನ. ಶವದ ಮ ಕೊಳೆತು ನಾರಬೇಕು ಎಂದು ಬಯಸುತ್ತವೆ. 
ಆ) ಜಾತಿ ಎಂಬುದು ಕನ್ನಡನಾಡಿನ ಪಟ್ಟಣ, ನಗರಗಳಲ್ಲಿ, ಈಚೆಗೆ 
ಸಹಜವಾಗಿ ಸ್ವಾಬಾವಿಕವಾಗಿ ಮಸುಕಾಗುತ್ತಿರುವ ಪರಿಸರದಲ್ಲಿ ಜಾತಿಯನ್ನು 
ಸರಿ ಎಂದು ಸಾರಿ ಸಮರ್ತಿಸಿ ಕನ್ನಡಿಗನ ನೆನಪಿಗೆ ತಂದು, ಸಾಮಾನ್ಯ 
ಕನ್ನಡಿಗನನ್ನು ದಾರಿ-ತಪ್ಪಿಸುವ ಕಾಯಕ ಚೆನ್ನಾಗಿ ಗೈಯ್ಯುತ್ತವೆ. 
ಆದುದರಿಂದ ನಾ ಇಂತ ಬರಹಗಳನ್ನು ತಿರಸ್ಕರಿಸುತ್ತೇನೆ. ಕನ್ನಡಿಗನೂ ಇದರ 
ಬಗ್ಗೆ ಚಿ೦ತಿಸಿ ತನ್ನ ಸಮಾಜವನ್ನು ಕಾದು ಕಾಪಾಡಬೇಕೆಂಬುದು ಈ ಬರಹದ ಅರಿಕೆ. 


ಹಿರಿಯಣ್ಣ ಅವರು ತಮ್ಮ ಈಚಿನ ಅಚ್ಚಿನ ಆರ್ಟ್‌ ಎಕ್ಸ್‌ಪೀರಿಯನ್ಸ್‌ 
ಹೊತ್ತಿಗೆಯಲ್ಲಿ ಒಂದು ಪ ಪ್ರಸಂಗ ಕೊಡುತ್ತಾರೆ. 'ಅದು ಹೀಗಿದೆ : ಒಬ್ಬ ಪೇಂಟರ್‌ 
ನೇಸರು ಮುಳುಗುವ ತ್‌ ಅನ್ನು ಬಿಡಿಸಿದ್ದಾನೆ. ಅದನ್ನು ನೋಡಿ ನೋಡುಗ 
ಹೀಗನ್ನುತ್ತಾನೆ : 

“ಈ ಪರಿಯ ನೇಸರು ಮುಳುಗುವ ಆಗುಹವನ್ನು ನಾ ನೋಡಿಲ್ಲ”. 

ಅದಕ್ಕೆ ಪೇಂಟರ್‌ ನೀಡುವ ಉತ್ತರ ಮಾರ್ಮಿಕವಾಗಿದೆ : 

“ಅಂತಾ ನೇಸರು - ಮುಳುಗನ್ನು ನೀ ನೋಡಲು ಬಯಸುವುದಿಲ್ಲವೋ ?” 
ಇದು ಕಲೆಯ ನನ್ನ ಕಲ್ಪನೆಯ ಕಡು ನಿಕರವಾದ ಬಹಳ ಒಳ್ಳೆಯ 
ಉದಾಹರಣೆಯು. 


ಸಾಹಿತಿ ಅಥವಾ ಕಲೆಗಾರ ನಮ್ಮ ದಾರಿ ಬೆಳಗುವ ದೀಪವಾಗಬೇಕೆಂಬ 
ಮಾತನ್ನು ಈ ಚಿಕ್ಕ ಚೊಕ್ಕ ಕತೆ ಬೆಳಗುತ್ತದೆ. 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೪೧ 


ಕಾಳ ಮತ್ತು ಬೋಳ ಗೆಳೆಯರು. ಅವರು ಅವರವರ ಮನೆಗಳಲ್ಲಿ ಇರುತ್ತಾರೆ. 
ಒಂದು ದಿನ ಬೋಳ ಕಾಳನನ್ನು ತನ್ನ ಮನೆಗೆ ಕರೆದೊಯ್ಯು ತ್ತಾನೆ. “ಇದೇನು. 9) 
ನಿನ್ನ ಮನೆಯಲ್ಲಿ ಇಷ್ಟು ಬೆಳಕಿದೆ ng "ಅನ್ನು ತ್ತಾನೆ ಕಾಳ. “ನೀನೂ ನನ್ನ ಮನೆಗೆ 
ಒಮ್ಮೆ ಬಾ! ನನ್ನ ಮನೆ ಇಷ್ಟು ಬೆಳಗುವುದಿಲ್ಲ” “ಆಯಿತು | ಬರುತ್ತೇನೆ” ಎಂದು 
ಒಪ್ಪಿ “ಒಂದು ದಿನ ಕಾಳನ ಮನೆಗೆ ಬೋಳ ಹೋಗುತ್ತಾನೆ. ಆದರೆ ತನ್ನ ಮನೆ 
ಬೋಳನ ಹಾಜರಿಯಿಂದ ಬೋಳನ ಮನೆಯಷ್ಟೇ ಬೆಳೆಗುತ್ತಿರುವುದನ್ನು Re: 
ಕಾಳ ಆಶ್ಚರ್ಯಚಕಿತನಾಗುತ್ತಾನೆ. ಯಾಕೆಂದರೆ ಆತನ (-ಕಾಳನ) ಮನೆ" ಬೋಳ 
ಬರುವ ಮುನ್ನ ಯಾವಾಗಲೂ ಕತ್ತಲೆಯಲ್ಲಿ ಮುಳುಗಿರುತ್ತಿದ್ದ ಮನೆ. 

ಇದು ಯಾಕಾಯಿತೆಂದರೆ ಬೋಳ ಎಂಬುವವ ಬೆಳಕು. ಆತ ಹೋದಲ್ಲೆಲ್ಲಾ 
ಬೆಳಕು ಇರುತ್ತದೆ. ಯಾಕೆಂದರೆ ಆತನೇ ಬೆಳಕು. ಇದರ ಪಾಟ ಏನೆಂದರೆ 
ಕಲೆಗಾರರು "ಬರಹಗಾರರು ಬೆಳಕು ಇದ್ದ ಹಾಗೆ. ಅವರು ಎಲ್ಲೆಲ್ಲಿ 
ಹೋಗುತ್ತಾರೋ ಅಲ್ಲಲ್ಲಿ ಬೆಳಕೆ ಇರಬೇಕು. ಅವರು ಓದುಗರ ಒಳಗನ್ನು, 
ಬದುಕನ್ನು "ಜೆಳಗುವವರಾಗಬೇಕು. ಮಾನವ ಪ್ರಜ್ಞೆಯಲ್ಲಿ ಅವರು ಉದಾತ್ರತೆಯನ್ನು 
ಸಾಂಕೇತಿಸುತ್ತಾರೆ. 


ಈ ಚರ್ಚೆಯ ಹಿನ್ನೆಲೆಯಲ್ಲಿ ಈಗ ನಾವು ಸಂಸ್ಕಾರ ಎಂಬ, ಬಹಳ 
ಹೊಗಳಲಾದ, ಕನ್ನಡ ಕತನದ ನನ್ನ ಸೀಳುನೋಟದತ್ತ ಗಮನ ಹರಿಸೋಣ : 


ಕಾದಂಬರಿಯ ಫ ಫ್ಯಾಕ್ಟುಅಲ್‌ ಜಗತ್ತು: ಕೃತಿಯು ಬ್ರಾಹ್ಮಣರಲ್ಲೇ ಅತಿ ಎತ್ತರದ 
ಜಾತಿಯೆಂದು ಮ ಮಾದ್ದ ಜಾತಿಗೆ ಸೇರಿದ ಪ್ರಾಣೇಶಾಚಾರ್ಯರ, ತಮ್ಮ 
ಪರಿಸರದೊಡನೆಯ ನಡುವಾಟದ ಮೂಲಕ ಆಗುವ, ವಿಕಾಸದ "ಕತನವು" 
ಕಾದಂಬರಿಯ ಮೊದಲಿಗೆ ಪ್ರಾಣೇಶಾಚಾರ್ಯ ಬ್ರಾಹ್ಮಣ್ಯದ ತುತ್ತತುದಿಯ 
ಉದಾಹರಣೆಯಾಗಿ ಕಾಣಿಸಿಕೊಳ್ಳುತ್ತಾರೆ. ನಾರಣಪ್ಪ ಇನ್ನೊಬ್ಬ ಮಾನ್ವ, ಆದರೆ 
ಪ್ರಾಣೇಶಾಚಾರ್ಯರ ತದ್ದಿರುದ್ದವಾದ ವ್ಯಕ್ತಿ. ಕುಡಿಯುವುದರ ಜೊತೆಗೆ ಚಂದ್ರಿ 
ಎ೦ಬ ಶೂದ್ರ ಹೆಂಗಸನು  ಅಗ್ರಹಾರದಲ್ಲೇ ಹಂಡತಿಯೆಂಬಂತೆ ಇಟ್ಟುಕೊಂಡಿರುವಾತ. 
ಬಹಳಷ್ಟು ಬಾರಿ ಅಗ್ರಹಾರದಿಂದ ಮತ್ತು ಬ್ರಾಹ್ಮಣ್ಯದಿ೦ದ ಆತನನ್ನು 
ಬಹಿಷ್ಕಾರದೊಂದಿಗೆ ಹೊರಹಾಕಬೇಕೆಂಬ ಉಳಿದ ನೆರೆಹೊರೆಯವರ ಅನಿಸಿಕೆ 
ನಾರಾಯಣಪ್ಪನ ನಿರ್ಲಜ್ಜ (9) ದಾಶ ರಕ್ಕೆ ಹೆದರಿ ಎಂದೂ ಜಾರಿಗೆ 
ಬಂದಿರಲಿಲ್ಲ. "ಹಳ್ಳಿಗೆ ಪ್ಲೇಗ್‌ ಬಂದೆರಗಿ ನಾರಣಪ್ಪ ಎಲ್ಲರ ನಿರೀಕ್ಷೆಗೆ ಹೊರತಾಗಿ 
ಸಾಯುತ್ತಾನೆ. ಆತನ. ಬದುಕಿದ ಬಗೆಯಿಂದಾಗಿ ಆತನ "ಶವ-ಸಂಸ್ಕಾರ 
ಮಾಡಲು. ದೂರ್ವಾಸಪುರದ ಯಾವ ರಕ್ತಸಂಬಂದಿಕ ಬ್ರಾಹ್ಮಣನೂ ಮುಂದೆ 
ಬರುವುದಿಲ್ಲ. ಆತ ಬದುಕಿದ್ದ ಬಗೆಯಿಂದ ಆತನನ್ನು ಯಾವ ಬ್ರಾಹ್ಮಣನೂ 
ಗೌರವದಿಂದ ಹಡದಿದ್ದದೂ ಆತನ ಔಪಚಾರಿಕ ಉಚ್ಛಾಟನೆ ಆಗಿಲ್ಲ. ಈ 
ಅಡ್ಡಕತ್ತರಿಯ ಸಂದರ್ಬ ನಾರಣಪ್ಪನ (ಶವ) ಸಂಸ್ಕಾರವನ್ನು ಕುರಿತು ಎರಡು 
ಪ್ರಶ್ನೆಗಳನ್ನು ಒಡ್ಡುತ್ತದೆ; 


ರಳ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಅ) ನಾರಣಪ್ಪನ ಶವಸ ೦ಸ್ಕಾರ ಮಾಡುವವರು ಯಾರು? ಆ) ನಾರಣಪ್ಪನ 
ಬೊಜ್ಜ 'ಮಾಡುವವರು ಯಾರು 9 ನಾರಣಪ್ಪನಿಗೆ ಮಕ್ಕಳಿಲ್ಲ. 


ಅಗ್ರಹಾರದ ಬ್ರಾಹ್ಮಣರು ಪ್ರಾಣೇಶಾಚಾರ್ಯರಲ್ಲಿ ಬರುತ್ತಾರೆ. ಆಚಾರ್ಯರು 
ದರ್ಮ ಗ್ರಂತಗಳನ್ನು ಓದುತ್ತಾರೆ. ಆದರೆ ಎರಡು ದಿನಗಳ ಅವರ ಪ್ರಯಾಸ 
ಫಲ ನೀಡುವುದಿಲ್ಲ. ಜಾಂ ಅನತಿ ದೂರದಲ್ಲಿ ಕಾಡಿನಲ್ಲಿದ್ದ ಮಾರುತಿ 
ಗುಡಿಗೆ ಹೋಗಿ ದೇವರ ಮೊರೆ ಹೋಗುತ್ತಾರೆ. "ಆದರೆ ಮಾರುತಿಯೂ 
ನೆರವಿಗೆ ಬರುವುದಿಲ್ಲ. ಆಗ ಅಷ್ಟು ರಾತ್ರಿ ಹೊತ್ತಿನಲ್ಲಿ ಚಂದ್ರಿ ಅಲ್ಲಿಗೆ ಬರುತ್ತಾಳೆ. 
ಚಂದ್ರಿಯ ಅಲ್ಲಣ ಹಾಜರಿ ಶೂದ್ರ 'ಹೆಂಗಸರ "ಬ್ರಾಹ್ಮಣ ಗಂಡಸರ ಸಂಗ 
ಬಯಸುವ, ನಿಜವಾದ ಆದರೆ ತರ್ಕರಹಿತ, ಪ್ರವೃತ್ತಿಗೆ ಆರೋಪಿಸಬಹುದು. 
ಚಂದ್ರಿ ಪ್ರಾಣೇಶಾಚಾರ್ಯರೊಡನೆ ಒಡವೆರೆಯುತ್ತಾಳೆ. ಈ ಒಡವೆರೆತ 
ಪ್ರಾಣೇಶಾಚಾರ್ಯರನ್ನು ಆತ್ಮಾವಲೋಕನಕ್ಕೆ ಒಡ್ಡುತ್ತದೆ. ಆ ಮೇಲೆ 
ಪ್ರಾಣೇಶಾಚಾರ್ಯರ ಹೆಂಡತಿ ಭಾಗಿರತಿ ಸಾಯುತ್ತಾಳೆ. ಆಕೆಯನ್ನು ಸುಟ್ಟ 
ಮೇಲೆ ಪ್ರಾಣೇಶಾಚಾರ್ಯರು ಮನೆಗೆ ವಾಪಸ್ಸಾಗುವುದಿಲ್ಲ. ಏನು ಮಾಡುವುದೆಂದು 
ಗೊತ್ತಾಗದೆ ಪ್ರಾಣೇಶಾಚಾರ್ಯರು ಹೋಗುತ್ತಿರುವಾಗ ಪುಟ್ಟ ಸಿಗುತ್ತಾನೆ. 
ಬಗವಾನ ಬಣ್ಣಿಸಿದಂತೆ, ಪ್ರಾಣೇಶಾಚಾರ್ಯ ಗೊಡ್ಡು ಬ್ರಾಹ್ಮಣ್ಯ ಮತ್ತು ದೂರ್ತ 
ಚಾರ್ವಾಕ ಮತದ ನಡುವೆ ತೊಯ್ದಾಡುವ ತರಗೆಲೆ ಆಗುತ್ತಾರೆ. ಪದ್ಮಾವತಿಯ 
ಬಗ್ಗೆ ಪುಟ್ಟ ಪ್ರಾಣೇಶಾಚಾರ್ಯರಿಗೆ ಹೇಳುತ್ತಾನೆ. ಪದ್ಮಾವತಿ ಎಂಬ ಶೂದ್ರೆ 
ವಿಶೇಷವಾದ ಬ್ರಾಹ್ಮಣರಿಗೆ ಮಾತ್ರ ಲಭ್ಯ. ಆದರೂ ಪ್ರಾಣೇಶಾಚಾರ್ಯರು 
ಒಡವೆರೆಯುವ ಮನಸ್ಸು ಮಾಡುವುದಿಲ್ಲ. ಕಾದಂಬರಿಯು ಪುಟ್ಟ ಮತ್ತು 
ಪ್ರಾಣೇಶಾಚಾರ್ಯ ಮೇಳಿಗೆ ಜಾತ್ರೆ ನೋಡಿ ತಮ್ಮ ತಮ್ಮ ದಾರಿ ಹಿಡಿಯುವುದರ 
ಜೊತೆಗೆ ಕೊನೆಗೊಳ್ಳುತ್ತದೆ. 


ಈ ಪ್ರಬಂದದ ಪೋಯ್ಕಟ್‌ ಏನೆಂದರೆ ಸಂಸ್ಕಾರ ಆಳವಾಗಿ ಜಾತಿ-ಪೀಡಿತ 
ಸಮಾಜವನ್ನು ಬಣ್ಣಿಸುತ್ತದೆ. ಇದರ ಬಗ್ಗೆ ಇದಿರ್ಮಾತಿಲ್ಲ. ಅ೦ದರೆ ಹದಿನಾರಾಣೆ 
ಸಲ್ಲುವ EME ಪ್ರಿಮೈಸ್‌ ಎ೦ದಂದುಕೊಂಡು ಮುಂದುವರಿದು ತನ್ನ 
ಜಗತ್ತನ್ನು ಕಟ್ಟತೊಡಗುತ್ತದೆ. 


ಇದು ಕಲಬೆರಕೆಯಲ್ಲದ ತಪ್ಪು ಎಂಬುದು ಈ ಬರಹದ ಸಲ್ಲಿಕೆ, ಯಾಕೆಂದರೆ 
ದಾರಿನೇ ತಲುಪಬೇಕಾದ ಊರು ಅಥವಾ ಪಯಣಿಸುವ ದಾರಿನೇ ಪಯಣದ 

ಗುರಿ ಅಂದುಕೊಂಡಿದೆ ಕಾದಂಬರಿ! ಸೈ 
ಇದು ಕನ್ನ ಡಿಗರಿಗೆ ಗುರುತರವಾಗಿ ತಪ್ಪಾದ, ಸಲ್ಲದ ಸಂದೇಶ ಕೊಂಡೊಯ್ಯ್ಯ ತ್ತದೆ. 


ಇದರ ಸಸ ಒಳಾರ್ತ ಏನೆಂದರೆ ಕನ್ನ! 'ಡಿಗನ ಅಸಮಾನತೆರಹಿತ, ಶೋಷ ನೆರಹಿತ 
ಮತ್ತು ಅನ್ಯಾಯರಹಿತ ನಾಳೆಗಳಿಗೆ "ಸಂಸ್ಥಾರದಂತಹ ಬರಹಗಳ ಕೊಡುಗೆ 


ದೊಡ್ಡ ಸೊನ್ನೆ 


ಸಂಕಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ * 


ಒತಿ ಒತಿ ಹೇಳುವ ಜಾತಿ-ಹಿರಿಮೆತನ (ಕಾಸ್ಟ್‌-ಸುಪ್ರಿಮಸಿರಸ್ಫ್‌) ದ ಕೆಲವು 
ಉದಾಹರಣೆಗಳು ಕಾದಂಬರಿಯಲ್ಲಿ ಈ ಕೆಳಕ೦ಡವು : 


$+ ಅವಳ ಹತ್ತಿರ ಮಾತಾಡಿದರೆ ಮತ್ತೆ ಸ್ನಾನ ಮಾಡಬೇಕು (ಪು: ೨) 
ಈ ಚಂದ್ರಿ ಸರ್ರನೆ ತಲೆಯ ಮೇಲೆ ಸೆರಗು ಎಳೆದುಕೊಂಡು, ಭಯಸಗ್ನಸ್ತಳಾಗಿ 
ನಿಂತಳು (ಪು: ೨). ಪ್ರಾಣೇಶಾಚಾರ್ಯ ಬಂದಾಗ. 4 ಕೀಳು ಜಾತಿಯೊಂದರ 
ಹೆಣ್ಣೊಂದರ ಸಂಪರ್ಕವನ್ನ (ಪು: ೧೧) + ಹಾಗೆ ವಿಚಾರ ಮಾಡಿದಲ್ಲಿ 
ಬ್ರಾಹ್ಮಣರಲ್ಲದವರಿಗೆ ಅವನ ಶವವನ್ನು ಮುಟ್ಟುವ ಅಧಿಕಾರ ಇಲ್ಲ (ಪು: ೧೩) 
ಈ ಅವನು ಕುಲಗೆಡಲಿ, ಅವನ ಹೆಣವನ್ನು ಶೂದ್ರರು ಎತ್ತು ಸಾಗಿಸಿದರೆ, ತಾನು 
ಪ್ರಾಣ ಇಟ್ಟುವವಳಲ್ಲ (ಪು: ೨೯) 4 ಜನ್ಮಾಪಿ ಅವನು ಅಡ್ಡಪಂಕ್ತಿಯವರ 
ಮನೆಯಲ್ಲಿ ನೀರು ಮುಟ್ಟಿದವನಲ್ಲ (ಪು: ೪೫) 4 ಒಳ್ಳೆ ಹೇಳುತ್ತಿರಿ | ನಾನು 
ಮಾಲೇರವನೆಂದು ಮರ್ತ್ರೇ ಬಿಟ್ಟಿದ್ದೀರಿ (ಪು: ೧೦೦) 4 ಏನೇ ನಾಶ ಆಗಲಿ, 
ಪುತ್ರ ನಾಶ ಬೇಕಾದರೆ ಆಗಲಿ, ಆದರೆ ಬ್ರಾಹ್ಮಣ್ಯ ನಾಶಕ್ಕೆ ತಾನು ತಯಾರಿಲ್ಲ 
(ಪು: ೨೭) + ಪೂರ್ವದ ಪುಣ್ಯವಿಲ್ಲದೆ ಬ್ರಾಹ್ಮಣ್ಯ ಪ್ರಾಪ್ತವಾಗುವುದಿಲ್ಲ ಎನ್ನುತ್ತದೆ. 
ಶಾಸ್ತ್ರ (ಪು: ೪೦) 


ಕಾದಂಬರಿಯ ಜನ-ಅಂದುಕೊಂಡ “ಕ್ರಾಂತಿಕಾರಿ” ಬಾಗ ಜಾತಿಯೊಂದರೊಳಗಣ 
ಇಂಬನ್ನು ಪ್ರಶ್ನಿಸುವುದರಲ್ಲಿದೆ. ಆ ಎಡೆಗಳು ಹೀಗಿವೆ: 


* ನಾರಣಪ್ಪನ ಪಾತ್ರ ೪ ಪ್ರಾಣೇಶಾಚಾರ್ಯರ ಪಾತ್ರ ೪ ಸ್ಮಾರ್ತ ಬ್ರಾಹ್ಮಣ 
ಮಹಾಬಲನ ಪಾತ್ರ 4 ಬ್ರಾಹ್ಮಣ್ಯ ಉಳಿಯಲು, ವೇದಪುರಾಣಗಳನ್ನು ಅರ್ತ 
ತಿಳಿಯದೇ ಓದಬೇಕು (ಪು: ೬೬) 


ಆದರೆ ಕಾದಂಬರಿ ಎಲ್ಲಿಯೂ ಜಾತಿಯ ಹಿರಿಮೆತನವನ್ನು ಪ್ರಶ್ನಿಸುವುದಿಲ್ಲ. 
ಅಣಕಿಸುವುದಿಲ್ಲ. ಬದಲಾಗಿ ಜಾತಿಯನ್ನು, ಅದರ ಒಳರ್ತಗಳನ್ನು, ಅದರ 
ಸಲ್ಲುವಿಕೆಯನ್ನು ಒತ್ತುತ್ತದೆ, ಅದರ ನಾಚಿಗ್ಗೇಡಿತನವನ್ನಾಗಲೀ, ಅದರ ಸಾಮಾಜಿಕ, 
ನೈತಿಕ ಮತ್ತು ಬೌದ್ದಿಕ ಹೋರರ್‌ ಅಥವಾ ಅರ್ತಹೀನತೆಯನ್ನಾಗಲೀ ಅಲ್ಲ. 
ನೈತಿಕವಾಗಿ ತಪ್ಪಾದ, ಸಾಮಾಜಿಕವಾಗಿ ಹೊಣೆಯರಿಯದ ಮತ್ತು ಬೌದ್ಧಿಕವಾಗಿ 
ಗೊಡ್ಡಾದ ಜಾತಿ ಎಂಬ ಸಾಮಾಜಿಕ ಕಂಸ್ಪಕ್ಸ್‌ ಅನ್ನು ಸಮರ್ತಿಸಿಕೊಳ್ಳುವುದರಿಂದ 
ಕೃತಿನೂ ನೈತಿಕವಾಗಿ ತಪ್ಪಾದ, ಸಾಮಾಜಿಕವಾಗಿ ಹೊಣೆಯರಿಯದ ಮತ್ತು ಬೌದ್ದಿಕ 
ವಾಗಿ ಗೊಡ್ಡಾದ ಕೃತಿ ಎಂಬುದು ಈ ಬರಹದ ತಾರ್ಕಿಕ, ತಾತ್ವಿಕ, ಸಾತ್ವಿಕ ವಾದ. 


ನಾಯಕನಿಗೆ ಒಳಬದುಕೊಂದಿದೆ. ಆದರೆ ಅದು ಸಂಪ್ರದಾಯದಿಂದ 
ಬೇರೆಯಾದ್ದರಿಂದ ಅದು ಸೃಜನಶೀಲ ಗರ್ಷಣೆಗೆ ಎಡೆ ಮಾಡಿಕೊಡುತದೆ. 


ಇದೊಂದು ಪೊಜಿಟಿವ್‌ ಅಂಶವಾದರೆ, ಕಾದಂಬರಿಯ ಸರಳ ಸಾಂಕೇತಿಕತೆ 
ಮತ್ತು ಕಾದಂಬರಿ ಬಳಸುವ ಕನ್ನಡ ನುಡಿ ಕಾದಂಬರಿಯ ದೊಡ್ಡ ಗುಣಗಳು. : 


ಜಾ « ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಇದರ ಜೊತೆಗೆ ಕಾದಂಬರಿ ಜಾತಿಯೊಂದರ ಒಳಗಣ ಇಂಬನ್ನು ಅಣಕಿಸುತದೆ. 
ಇದೂ ದೊಡ್ಡ ಗುಣವೇ. 


ನಾನೊಪಿದೆ. 


ಸಂಸ್ಕಾರ ಎಂಬ ಕಾದಂಬರಿಯು ಚೆನ್ನಾಗಿ ಬರೆಯಲಾದ ಮತ್ತು ಅಂದವಾಗಿ 
ಅಚ್ಚುಕಟ್ಟಾಗಿ ಕಟ್ಟಲಾದ ಕೃತಿಯು. ಇದರ ಬಗ್ಗೆ ಎರಡು ಮಾತಿಲ್ಲ. ಆದರೆ, 
ಬಗವಾನ್‌ (೨೦೧೧) ನಮ್ಮ ಗಮನ ಸೆಳೆದ ಹಾಗೆ, ಕಾದಂಬರಿಗೆ 
ಗುರುತರವಾದ ವಸ್ತು ಇಲ್ಲ ಅನ್ನಬಹುದು. ಅದರ ಕ್ರಾಂತಿಕಾರಿತನ ಅದು 
ಜಾತಿಯೊಂದರ ಒಳಗಣ ಇಂಬನ್ನು ಅಣಕಿಸುವುದರಲ್ಲಿದೆ. ಆದರೆ ಅದು ಜಾತಿ 
ಎಂಬ ಸಾಂಸ್ತಿಕರಿಸಲಾದ ಅನ್ಯಾಯವನ್ನು, ಸಾಮಾಜಿಕ-ಕೊಳಕನ್ನು ಎಗ್ಗಿಲ್ಲದೆ 
ಸಮರ್ತಿಸುವುದರಿಂದ ಈ ಪೊಜಿಟಿವ್‌ ಅಂಶಗಳು ಕೃತಿಯನ್ನು ನೈಜವಾದ 
ಕಲೆಯ ಮಟ್ಟಕ್ಕೆ ಏರಿಸುವುದಿಲ್ಲ ಎಂಬುದು ಈ ಬರಹದ ವಾದ. ನವ್ಯದ 
ಒಂದು ಗುರುತುಗುಣ ಹೊಸ ಮೌಲ್ಯಗಳನ್ನು ಶೋದಿಸಿ ಪೊರೆಯುವುದರಲ್ಲಿ 
ಎಂಬ ಮಾತಿದೆ. ಕಾದಂಬರಿಯ ಹಿಂಬದಿ ಹೊದಿಕೆಯ ಮೇಲಿರುವ 
ಶಾಂತಿನಾತ ದೇಸಾಯಿಯವರ ಈ ಹೇಳಿಕೆ ನೋಡಿ: 


“ಸಂಸ್ಕಾರ ನವ್ಯ ಸಾಹಿತ್ಯದ ಅಪೂರ್ವ ಸಿದ್ಧಿಗಳೊಂದಾಗಿದೆ. ನವ್ಯ ಸಾಹಿತ್ಯದ ಕೆಲವು 
ಮೂಲಭೂತ ಪ ಪ್ರವೃತ್ತಿಗಳ ಸಮರ್ಥ ಆವಿಷ್ಕಾರ ಅದರಲ್ಲಿದೆ. ಹಳೆಯ ಸಂಸ್ಕಾರಗಳನ್ನು 
ಒರೆಗೆ ಹಚ್ಚಿನೋದ. ಸತ್ವಹೀನವಾದವೆಲ್ಲವನ್ನು ಕಳಚಿ ಒಗೆದು ದ್ವಂದ್ವಕ್ಕೆ ಘರ್ತಣೆಗೆ 
ದುಃ ಖಕ್ಕೆ ಘಾ ಧೈರ್ಯದಿಂದ ಪ ಪ್ರಾಮಾಣಿಕತೆಯಿಂದ ಹೊಸ 'ಮೌಲ್ಯಗಳನ್ನು 
ಅನ್ವೇಷಿಸುವ ಪ್ರವೃತ್ತಿ ನವ್ಯ ಪ್ರಜ್ಞೆಯ ಮೂಲಸ್ವರೂಪವೆಂದು ಪರಿಗಣಿಸಬಹುದಾದರೆ, 
ಅದು ಆ _ ; ವಸ್ತುವಿನಲ್ಲಿಯೂ, ನಾಯಕ ಪ್ರಾಣೇಶಾಚಾರ್ಯರ ಚರಿತ್ರೆಯಲ್ಲೂ, 
ಕತೆ RE ರೀತಿಯಲ್ಲಿಯೂ, ಭಾಷೆಯಲ್ಲಿಯೂ ಮೊದಲಿನಿಂದ ಕೊನೆಯವರೆಗೆ 
ಪರಿಣಾಮಕಾರಿಯಾಗಿ 'ಅಭಿನಯಿಸಲ್ಪಟ್ಟಿದೆ. " ಸಂಸ್ಕಾರ' ದ ಒಟ್ಟಂದದ ಸಿದ್ಧಿಯನ್ನು 
ನೋಡಿದಾಗ, ಭಾರತೀಯ ಸಾಹಿತ್ಯ ರಂಗದಲ್ಲಿ ಕನ್ನ! ಡದ ಪ್ರತಿನಿಧಿಯಾಗಿ ಬೆಳಗಬಲ್ಲ 
ಕೆಲವೇ: ಕೃತಿಗಳಲ್ಲಿ ಒಂದಾಗಿದೆ ದು Su `ಹೇಳಬಹುದು”. 
ಮಾನವ * ಚರಿತೆಯ ಅತಿ ದೊಡ್ಡ ಸ್ಕೇಮಾದ ಜಾತಿ ಎಂಬುದನ್ನು ಎತ್ತಿ 
ಹಿಡಿಯುವುದು ಮೌಲ್ಯ ಎತ್ತಿ ಓಡಿದ ಹಾಗೋ 9) ಸಂಸಾರ ಇದನ್ನು 
ಮಾಡುತ್ತದೆ ೦ಬುದರ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ ಅಂದುಕೊಳ್ಳುತ್ತೇನೆ. 
| ದೇಸಾಯಿ ಅವರ ಹೇಳಿಕೆ ನೋಡಿದಾಗ, ಬಿಜೆಪಿ ಅವರು. ಬ್ರಷ್ಟಾಚಾರ 
ಎ೦ಬುದಕ್ಕೆ ತಮಗೆ ಅನುಕೂಲವಾದ ಹೊಸ ವ್ಯಾಕ್ಯಾನ ನೀಡುತ್ತಿರುವ “ಹಾಗೆ 
ಮೌಲ್ಯ ದೆ ಪದದ ಹೊಸ ವ್ಯಾಕ್ಯಾನ ಹುಡುಕಬೇಕಾಗುತ್ತದೆ. 


ಶಾಂತಿನಾತ ದೇಸಾಯರ ಹೇಳಿಕೆ ಮತ್ತು ಜಾತಿವಾದಿ, ಮನುವಾದಿ ಸಂಸ್ಕಾರಕ್ಕೂ 
ಇರುವ ಅಂತರ ಕನ್ನಡ ಸಾಹಿತ್ಯದ, ಕನ್ನಡ ಬೌದ್ದಿಕ ಪ್ರಪಂಚದ ದೊಡ್ಡ 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೪೫ 


ಜೋಕುಗಳಲ್ಲೊಂದು. 'ಸತ್ವಹೀನವಾದದೆಲ್ಲವನ್ನು ಕಳಚಿ ಒಗೆದು' ಎಂದೆನ್ನುತ್ತಾರೆ 
ದೇಸಾಯಿ ಅವರು. ಜಾತಿ “ಸತ್ವಹೀನ' ಅಲ್ಲ ಅಂದುಕೊಂಡು ಆ ಕಾರಣಕ್ಕೆ 
ಬರಹಗಾರರು ಜಾತಿಯನ್ನು ಸಮರ್ತಿಸಿಕೊಂಡಿದ್ದಾರೆ. "ಕಳಚಿ ಒಗೆದಿಲ್ಲ', ಅಂದು 
ಕೊಳ್ಳುವುದಾ ? ಇವತ್ತಿಗೂ ಜಾತಿ ಎಂಬ ಒಂದೇ ಕಾರಣಕ್ಕೆ ಜನರಿಗೆ ಅಡ್ಡಬಿದ್ದು 
ಅಂತವರ ಎಂಜಲ ಮೇಲೆ ಉರುಳುತ್ತಿರುವ ಮುಗ್ದ ಮೂಡ ಸಾಮಾನ್ಯ ಕನ್ನಡಿಗ 
ಇದನ್ನು ಅರಿತು ಜಾತಿ-ಗುಲಾಮಗಿರಿಯ ಸಂಕೋಲೆಗಳಿಂದ ಬಿಡಿಸಿಕೊಂಡು 
ಮುಂದಡಿಯಿಡಬೇಕಾಗಿದೆ. ಇಂತಾ ಕನ್ನಡಿಗನ ಬಗ್ಗೆ ಕೆಲವೊಮ್ಮೆ ಮರುಕ 
ಉಂಟಾದರೆ, ಕೆಲವೊಮ್ಮೆ ನೋವು ಕಾಳಜಿ ಕಳಕಳಿ ಆತಂಕಗಳು ಉಕ್ಕುತ್ತವೆ. 


ಆತನಿಗೆ ಪಾಟ ಹೇಳಿ ಬುದ್ದಿ ಮೂಡಿಸುವುದು ಹೇಗೆ ಎಂಬುದು ಪ್ರತಿಯೊಬ್ಬ 
ಪ್ರಜ್ಞಾವಂತ ಕನ್ನಡಿಗನ ಸಾಮಾಜಿಕ, ನೈತಿಕ ಮತ್ತು ಬೌದ್ದಿಕ ಹೊಣೆಯು. 


ಮೇಲೆ ಹೆಸರಿಸಿದ ಕೆಲವು ಪೊರುಟಿವ್‌ ಗುಣಗಳಿಂದ ಕಟ್ಟಲಾದ ಅಂದವಾದ 
ಪುಟ್ಟ ಕಟ್ಟಡವು ಕಾದಂಬರಿಯ ಜಾತಿ ಬಗೆಗಿನ ನಿಲುವಿನ ದುರ್ಬಲವಾದ 
ಅಡಿಪಾಯದ ದೆಸೆಯಿಂದ ಕುಸಿದು ಬಿದ್ದುಹೋಗುತ್ತದೆ. ಹಿರಿಮೆವಾದಿಗಳೆಲ್ಲರೂ, 
ಅದು ಯಾವ ಹಿರಿಮೆಯಾದರೂ ಇರಬಹುದು - ಜಾತಿ ಹಿರಿಮೆಯಾದ 
ಇರಬಹುದು, ಬಣ್ಣದ ಹಿರಿಮೆವಾದ ಇರಬಹುದು. ದರ್ಮದ ಹಿರಿಮೆವಾದ 
ಇರಬಹುದು, ಲಿಂಗದ ಹಿರಿಮೆವಾದ ಇರಬಹುದು. ಮಾನವ ಆತ್ಮದ ಮಾಫಿಯದ 
ಸದಸ್ಯರುಗಳು, ಬೌದ್ದಿಕವಾಗಿ ನೈತಿಕವಾಗಿ ಮತ್ತು ಸಾಮಾಜಿಕವಾಗಿ ಬೆಲೆ ಇಲ್ಲದ, 
ಅರ್ತ. ಇಲ್ಲದ, ಹಿರಿಮೆವಾದಕ್ಕೆ A ಕೊಡುವ. ಬರಹ ಕಲೆ ಹೇಗೆ ಆಗಬಲ್ಲುದು? 


ಮಾನವ 'ಆತ್ಮದ ಮಾಫಿಯ' ಆದ ಹಿರಿಮೆವಾದ "ಆತ್ಮದ ಕಾವ್ಯ' ಆಗಬೇಕಾಗಿರುವ 
ಕಲೆ ಆಗಲು" ಹೇಗೆ ಸಾಧ್ಯ? 


ಸಂಸ್ಕಾರ ಹೆಣ್ಣ್‌ ಚಂದ ಕಣ್ಣ್‌ ಕುರುಡ ಎಂಬ ಕನ್ನಡ ನಾಣ್ಣುಡಿಯನ್ನು ಚೆನ್ನಾಗಿ 
ಉದಾಹರಿಸುತ್ತದೆ. | 


ಕಲೆ ಎಂಬುದು, ಅನುವಾದದ ತರಹ, ಅನಿವಾರ್ಯವಾಗಿ, ಕಡ್ಡಾಯವಾಗಿ, 
ನೈತಿಕ ಸಾಮಾಜಿಕ ಮತ್ತು ಬೌದ್ದಿಕ ಉತ್ತರದಾಯಿತ್ತದ, ಹೊಣೆಗಾರಿಕೆಯ ಕಾಯಕ. 
ಇದನ್ನು ಸಂಸ್ಕಾರ, ಧರ್ಮಶ್ರೀ ಮತ್ತು ಚೋಮನದುಡಿಯಂತಾ ಕನ್ನಡ 
ಕೃತಿಗಳು ಮಾಡುತ್ತವೆ ಅನ್ನುವುದು ತಪ್ಪು ಎಂಬುದು ಕಣ್ಣಿಗೆ ರಾಚುವ ಸತ್ಯ 


ಕಾದಂಬರಿಯಲ್ಲಿ ಜಾತಿ ವಿರುದ್ದದ ಒಂದೇ ಒಂದು ಹೇಳಿಕೆ ಪುಟ ೫೭ರಲ್ಲಿ 
ಚಂದ್ರಿಯ ಸ್ಪಗತದಲ್ಲಿದೆ. | 


..ಅವನು ತಾನು ಒಲಿದ ನಾರಣಪ ಸ್ರನಲ್ಲ. ಬ್ರಾಹ್ಮಣನೂ ಅಲ್ಲ ಶೂದ್ರನೂ ಅಲ್ಲ. 
ಹೆಣ. ಕೊಳೆಯುವ ನಾರುವ ಹೆಣ್ಣ 


ಈ ಸಾಲುಗಳನ್ನು ಬರೆದ ಬರಹಗಾರ ಮಾನವನ ಇರುವಿನ ಒಂದು 


೪೬ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಗುರುತರವಾದ ಮಟ್ಟದಲ್ಲಿ ಯಾರೂ ಯಾವ ಜಾತಿಗೂ ದರ್ಮಕ್ಕೂ 
ಸೇರಿದವರಲ್ಲ, ಜಾತಿ 'ಅಥವಾ ದರ್ಮ ಅಥವಾ ನೇಷನ್‌ಹುಡ್‌ ಮಾನವನ 
ಒಳ ಅಥವಾ ಕೋರ್‌-ಗುರುತುಚಹರೆ ಅಲ್ಲ. ಅದು ಹೊರಗಿನಿಂದ ಹೇರಲಾದ 
ಗುರುತುಪಟ್ಟಿ ಎ೦ಬುದನ್ನು ಅರಿಯಬೇಕಾಗಿದೆ.. ಜಾತಿ ಹೋಗಲು ಸಾವು 
ಬರಬೇಕು “ಎಂಬುದು ತಪ್ಪು (ಈ ಹೊರ-ಗುರುತುಪಟ್ಟಿಗಳೇ ಮಾನವ 
ಮಾನವನ ನಡುವಣ ಅಡ್ಡಗೋಡೆಗಳು. ಹಗೆತನ ಬಿತ್ತುವ ಬೀಜಗಳು 
ಅರಿಮೀಯ ತರ್ಕಬದ್ದತೆ ಮತ್ತು ಆದ್ಯಾತ್ಮಿಕತೆಗಳು ಹೀಗಲ್ಲ) ಕಾದಂಬರಿಯಲ್ಲಿ 
ಹೀನಾಯವಾಗಿ ಕಾಣಲಾದ ಜನಾಂಗದವರು. ಬೆಳ್ಳಿ, ಚಂದ್ರಿ, ಪದ್ಮಾವತಿ, 
ಮಾಲೇರ ಪುಟ್ಟ ಮುಂತಾದ ಶೂದ್ರರು ಮತ್ತು ಬ್ರಾಹ್ಮಣರೂಳಗೇ ಹೀನಾಯವಾಗಿ 
ಕಾಣಲಾಗುವವರು ಬೀದಿಗಿಳಿದು ಪ್ರತಿಬಟಿಸಿದರೆ, ಕಾದಂಬರಿ ಇಸ್ಪೀಟು ಎಲೆಗಳ 
ತರಹ ಸತ್ಯದೆದುರು ಕುಸಿದುಬೀಳುತ್ತದೆ. ಧನುಶ್‌ ನಟಿಸಿದ ಅನೇಗನ್‌ ಎಂಬ 
ತಮಿಳು ಓಡುತಿಟ್ಟ (ಚಲನಚಿತ್ರ) ದಲ್ಲಿ ದೋಬಿ ಜನಾ೦ಗವನ್ನು ಹೀಯಾಳಿಸಿದಕ್ಕಾಗಿ 
ಆ ಜನಾಂಗ ಬೀದಿಗಿಳಿದು ಪ್ರತಿಬಟಿಸಿದ್ದರಿಂದ ಫಿಲ್ಮ್‌ ತೊ೦ದರೆಗೊಳಗಾಯಿತು 
(ಬೆಂಗಳೂರು ಮಿರರ್‌, ಜನವರಿ ೨೮, ೨೦೧೫, ಪು: ೧೬) ಬಗವಾನರ 
ಸಂಸ್ಕಾರ ಕೃತಿಯ ಸೀಳುನೋಟವು ನಾನು ಪ್ರತಿಪಾದಿಸುತ್ತಿರುವುದನ್ನು 
ಅನುಮೋದಿಸುತ್ತದೆ. ಬಗವಾನ್‌ (೨೦೧೧) ಪ್ರಕಾರ 
ಅ) ಕಾದಂಬರಿಯಲ್ಲಿ ಒಡವೆರೆತ ಬ್ರಾಹ್ಮಣ ಗ೦ಡಸರು ಮತ್ತು ಶೂದ್ರ 
ಹೆ೦ಗಸರ ನಡುವೆ ಆಗುವಂತಾದ್ದು. ಬ್ರಾಹ್ಮಣ ಹೆ೦ಗಸರು ಮತ್ತು ಶೂದ್ರ 


ಗ೦ಡಸರ ನಡುವೆ ಅಲ್ಲ. ಇದನ್ನು ಮನು ಒಪ್ಪುವುದರಿಂದ ಈ ವಿಷಯ 
ಕ್ರಾಂತಿಕಾರಿ ಅಲ್ಲ. ಕುವೆ೦ಪು ಇದನ್ನು ಮಾಡುತ್ತಾರೆ ಅನ್ನುವುದು ಗುರುತರ. 


ಆ) ಶೂದ್ರೆ ಚಂದ್ರಿಯೊಡನೆಯ ಸಂಬೋಗ ಆದ ಮೇಲೆ ನಾಯಕನಲ್ಲಾಗುವ 
ತಲ್ಲಣ ಬಹಳ ಉದ್ದೇಶಪೂರ್ವಕವಾದದ್ದಲ್ಲ. 


ಇ) ತನ್ನ ರೋಗಗ್ರಸ್ತ ಮಡದಿಯ ಸ್ಥಿತಿಯಿಂದ ನಾಯಕ ಅತಂತ್ರ ಏನಲ್ಲ. 
ಆತನಿಗೆ ಮರು ಮದುವೆ ಆಗಲು ಮಡದಿಯೇ ಒಪ್ಪಿ ಒತ್ತಾಯಿಸುತ್ತಾಳೆ. 
ಆದರೂ ನಾಯಕ ಅದನ್ನು ಮಾಡದಿರುವುದಕ್ಕೆ" ಕಾದಂಬರಿಯಲ್ಲಿ 
ಸಮಜಾಯಿಷಿ ಇಲ್ಲ. 

ಇದು ಕಾದಂಬರಿಯ ಟೆಂಡೆಂಶಿಯಸ್‌ನೆಸ್‌ ಅನ್ನು ತೋರುತ್ತದೆ ಎಂಬುದು 

ನನ್ನ ಅನಿಸು 


ಸಮಾಜದ ಬಗ್ಗೆ ಬರಹಗಾರನ ವಿರುನ್‌ ಜಾತಿಗ್ರಸ್ತ ಸಮಾಜ ಎಂಬುದು 
ನಿಚ್ಚಳ. ಕಲೆಗಾರರಿಗೆ ಸ್ವಂತಿಕೆಯ ವಿಚಾರಶಕ್ತಿ ಇದ್ದು ಅವರು ಮೇಲ್ಮೈ 

ಕಾಣ್ಮೆಯನ್ನು ಮೀರಿ ಬದಲಿಗೆ ನಾಂದಿ ಹಾಡಬೇಕು. Artists need to think 
for Ne to transcend the manifest to ignite change. ಇದು 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೪೭ 


ಸಂಸ್ಕಾರ, ಧರ್ಮಶ್ರೀ, ಚೋಮನದುಡಿ ಮುಂತಾದ ಕನ್ನಡದ ಹಲವಾರು 
ಬರಹಗಳಲ್ಲಿ ಆಗಿಲ್ಲ ಎಂಬುದು ನಿಚ್ಚಳ. 


ಸಂಸ್ಕಾರದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾಕೆ ಅಶ್ಟು ಮನ್ನಣೆ 
ಎಂಬುದರ ಬಗ್ಗೆ ನನ್ನ ಸಮಜಾಯಿಷಿ ಹೀಗಿದೆ : ಕೆ. ಆರ್‌. ಸಾಹ 
ಒಮ್ಮೆ ಪ್ಯಾರಿಸ್‌ಗೆ ಬೇಟಿ ಕೊಟ್ಟು ಎಲಿಯು ಅರಮನೆಗೆ ಕಾಲಿರಿಸಿದಾಗ 
ಮಾದ್ಯಮಗಳು ಸಾರಿದ ಬಗೆ ಇದು: 


ಅಸ್ಪೃಶ್ಯ ಒಬ್ಬ ಎಲಿರೀ ಅರಮನೆಯನ್ನು ತಲುಫಿದ! 


ಹೇ | ಫ್ರೆಂಚ್‌ ಜನಕ್ಕೆ ಬಾರತದಲ್ಲಿರುವ ಮುಟ್ಟದಿರುವಿಕೆ ಹೇಗೆ ಪ್ರ ಪ್ರಸುತ | ಅವರಿಗೆ 
ಬಾರತದ ಆಚರಣೆಯೊಂದರಿಂದ ಕಿಕ್‌ ಸಿಗುವುದೆಂದರೇನು 9 ಬಾರತೀಯರಿಗೆ 
ಮುಟ್ಟತಕ್ಕದ್ದಲ್ಲದ್ದು ಅವರಿಗೆ ಹೇಗೆ ಮುಟ್ಟತಕ್ಕದ್ದಲ್ಲದ್ದಾಗುತ್ತದೆ ? ಅಂದರೆ 
ಅವರಿಗೆ ಸ್ವಂತದ್ದಾದ ಬುದ್ದಿ ಇಲ್ಲ! ಆದರೂ, ನನ್ನ ಪ್ರಕಾರ ಮೇಲೆ ಹೆಸರಿಸಿದ 
ಕನ್ನಡ ಕೃತಿಗಳು ಕಲೆಯಾಗಿ ಸೋಲುಗಳಾದರೂ, ರಿದೆನ್‌ ಬೊಸ್‌ (೧೯೯೬) 
ಹೇಳುವ, “ಅವು ಕನ್ನಡ ಜನರಲ್ಲಿ ತಿರುಚಲಾದ ತಾತ್ವಿಕತೆ. (warped 
ideology) ಯ ದ್ಯೋತಕಗಳಾಗಿ ಇಂದಣಿ ಕನ್ನಡ ಸಂಸ್ಕೃತಿಯ ಬೆಲೆ- 
ಬಾಳುವ ದಾಕಲೆಗಳು” "ಎಂಬ ಮಾತು ನನಗೆ ಅರ್ತ ಆಗುತ್ತದೆ. ಇಲ್ಲಿ ನನ್ನ 
ಸಲ್ಲಿಕೆ ಏನೆಂದರೆ, ಕನ್ನಡದ ಈ ತಿರುಚಲಾದ ತಾತ್ವಿಕತೆ (warped ಚ 
ಸರಿ ಹೋಗಬೇಕು, "ಕನ್ನಡ ಸಮಾಜ ಬೆಳೆಯಬೇಕು ಎಂಬುದು. 


ನಿರ್ಣಯ : ಜನಾಂದೊಂದರೊಳಗಣ ಇಂಬನ್ನು ಅಣಕಿಸಿದರೂ, ಸಂಸ್ಕಾರ 
ಮೌಲ್ಯ-ಕಟ್ಟುವ ಬರಹ ಅಲ್ಲ. ಯಾಕೆಂದರೆ ಅದು ಜಾತಿ ಎಂಬ ಮಾನವ ಚರಿತ್ರೆಯ 
ದೊಡ್ಡದೊಂದು ಸ್ಕ್ಯಾಮ್‌ ಅನ್ನು ಸಮರ್ಥಿಸುತ್ತದೆ. ಹಾಗಾಗಿ ಅದು ಕನ ಡಿಗನಿಗೆ, 
ಕನ ಡಿಗನ ನಾಳೆಗಳಿಗೆ ದಾರಿ ದೀಪವಲ್ಲ. ಇಂತಾ ಬರಹಗಳನ್ನು ನಾಮಕ 
ಗಂಬಿಹವಾಸಿ ಯಾಕೆ ತೆಗೆದುಕೊಳ್ಳಬೇಕೋ ನಾನಂತೂ [ಬೇ 


ಇದನ್ನು ಕನ್ನ ಡದ ಹಲವಾರು ಬರಹಗಳ ಬಗ್ಗೆನೂ ಹೇಳಬಹುದು. ಉದಾಹರಣೆಗೆ, 


ಬುದೆನ್‌ ಜ ಎಫ (ರಿದೆನ್‌ ಬೋಸ್‌ (೧೯೯೬: ೧೦೮) ರ ಈ ಹೇಳಿಕೆ 
ನೋಡಿ ; 


ವಂಶವೃಕ್ಷದಲ್ಲಿ ಭೈರಪ್ಪ ದಾರ್ಮಿಕ ಹಿನ್ನ `ಡೆತನದಲ್ಲಿ ನಲಿದರೆ, ತಬ್ಬಲಿಯು ನೀನಾದೆ 
ಮಗನೆ" 'ಮತ್ತು ಧರ್ಮಶ್ರೀಗಳಲ್ಲಿ ಭಾವ ಫೇಸಿರಖ್‌ಂನ ಭಾರತೀಯ ಪರಿಯ 
ಸಾಹಿತ್ಯಿಕ ಅವಿವ್ಯಕ್ತಿ ನೋಡುತ್ತೇವೆ. ಇಲ್ಲಣ ಬಹಷ್ಟು ಪಟ್ಕದೆಡೆಗಳು ಆರೆಸೆಸ್‌ಗೆ 
ಪ್ರಚಾರ ಅಲ್ಲದೆ ಮತ್ತೇನೂ ಅಲ್ಲ. ತಬ್ಬಲಿಯು ನೀನಾದೆ ಮಗನೆ ಅಲ್ಲಿ ಆರೆಸೆಸ್‌ 
ಕಣ್ಣಿಗೆ ರಾಚುವಂತೆ ಕಾಣಿಸಿಕೊಳ್ಳುತ್ತದೆ. ಕೈಸ್ತರಲ್ಲದೆ ಬೇರೆಯವರ (ಕೆಳಜಾತಿಯವರು, 
ಕಪ್ಪು ಮೈಬಣ್ಣದವರು, ಹೆರವರು. ಮುಸ್ಲಿಮರು, ಮಾಂಸ ತಿನು ವವರು, ಇಂಗ್ಲಿಷ್‌ 


೪೮ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಸರಿಯಾಗಿ ಆಡದವರು) ಬಗೆಗೂ ತನ್ನ ಹಗೆತನ ಕಾರುವ, ಕೈಸೃ-ವಿರೋದಿ ಫೆಂಟಸಿ 
ಆದ ಧರ್ಮಶ್ರೀ ಅನ್ನು ಕುತೂಹಲಕಾರಿಯಾದ ಬಲಪಂತೀಯ ಮತ್ತು ಅರೆದಾರ್ಮಿಕ 
ಕೇಸ್‌ ಸ್ಪಡಿ ಎಂದಾಗಿ ನೋಡಬಹುದು. 

ಪಿಕಾಸೋ ಕಲೆ ಎಂಬುದು ದಿನನಿತ್ಯದ ನಮ್ಮ ಬದುಕಿನ ದೂಳನ್ನು ನಮ್ಮ 
ಆತ್ಮಗಳಿಂದ ಕೊಡವುತ್ತದೆ ಎನ್ನುತ್ತಾನೆ. k 


ಈ ಬರಹಗಳು ಯಾವ ದೂಳನ್ನು ಕೊಡವುತ್ತವೆ ಎಂಬುದು ಪ್ರಶ್ನೆ. 


ಮೊದಲಿಗೆ ಕೊಟ್ಟ ಬರಹದ ಸಾರದಲ್ಲಿ ನಾವು ಅರಿಮೆ ಮಾತುಕತೆಯಲ್ಲಾಗಲಿ, 
ಯಾವ ಮಾನವ ವರ್ತನೆಯಲ್ಲಾಗಲಿ, ಕಲೆಯಲ್ಲಾಗಲಿ, ಕಲೆಯಿಂದ ಕಲೆಗಾರನನ್ನು 
ಬೇರ್ಪಡಿಸುವ ಒಂದು ಮಟ್ಟ ಇರುತ್ತದೆ. ಇದನ್ನೇ ಇನ್ನೊಂದು ಬಗೆಯಲ್ಲಿ 
ಹೇಳುವುದಾದರೆ, ಡಿಸ್ಕೋರ್ಸುಗಳಲ್ಲಿ ಓದುಗ ಅವುಗಳ ಒಡನೆ ನೆಗೋಶಿಯೇಟ್‌ 
ಮಾಡುವ ಟರ್ಮ್‌ಗಳಿರುತ್ತವೆ. ಕಾದಂಬರಿ ಜಾತಿಯನ್ನು ಬಗೆವ ಬಗೆ ಒಂದು 
ತೆರನಾದರೆ, ನಾನು ಅದರ ಜೊತೆ ನೆಗೋಶಿಯೇಟ್‌ ಮಾಡುವ ಬಗೆಗೆ ಕುಂದು 
ಬಂದಿಕ್ಕುತ್ತದೆ. ಇದು ಮಾನವ-ಮಾನವ ವಿದ್ಯಮಾನದಲ್ಲೂ ನಡೆಯುವ ಆಗುಹ. 


ಜಾತಿಯಂತ ತರ್ಕರಹಿತ ಆಗುಹವನ್ನು ಸಮರ್ತಿಸುವ ಎಲ್ಲಾ ಕಲೆಯನ್ನು ನಾ 
ತಿರಸ್ಕರಿಸುತ್ತೇನೆ. 

ಕೇವಲ ಬಿನ್ನಾಬಿಪ್ರಾಯದ ಪ್ರಶ್ನೆ ಅಲ್ಲ ಇದು. ಕೆಲವು ಮೌಡ್ಯಗಳನ್ನು ಆಗಲು 
ಬಿಡಬಹುದು. ಯಾಕೆಂದರೆ ಅವು ಜನಕ್ಕೆ ಏನೂ ನಷ್ಟ ತರಲಾರವು. ಆದರೆ 
ಕೆಲವನ್ನು ತಿರಸ್ಕರಿಸುವ ಅಗತ್ಯ ಇದೆ. ಯಾಕೆಂದರೆ ಅವು ಮಾನವಕೋಟಿಗೆ 
ನಷ್ಟ ಮಾಡುತ್ತವೆ. ಡೌರಿ, ಗಂಡುವಾದ, ಕಿರ್ಗಿಸ್ತಾನಿನಲ್ಲಿ ಮದುಮಗಳನ್ನು 
ಕದ್ದೊಯ್ದು ಮಾಡಿಕೊಳ್ಳುವ ಮದುವೆಗಳು, ಬಡಗಲ - ಮೂಡಲ ಬಾರತದಲ್ಲಿದ್ದ 
ತಲೆಬೇಟೆ ಎಂಬ ಆಚರಣೆ ಮುಂತಾದುವು ಹಾನಿ ಉಂಟು ಮಾಡುವ ಕಸುವು 
ಉಳ್ಳವು. ಇವನ್ನು ಜಾತಿ ತರಹ ಬೇರು ಸಮೇತ ಕಿತ್ತು ಹಾಕುವ ಅಗತ್ಯ ಇದೆ. 
ಮಾನವಕೋಟಿನೂ ಇಂತಾ ಕಲೆಯನ್ನು ಆಗಿಬಿಡದೆ ತಿರಸ್ಕರಿಸುವ ಅಗತ್ಯ ಇದೆ. 


ಜೇಮ್ಸ್‌ ಏಲನ್‌ (೨೦೧೫) ನಮ್ಮ ಗಮನ ಹರಿಸುವ ಹಾಗೆ, ಜಗತ್ತೂ ಸೇರಿ, 
ಜಗತ್ತಿನ ಎಲ್ಲವೂ ವಸ್ತುನಿಷ್ಟಿಸಲಾದ ವಿಚಾರ. ಅವರ ಈ ಎತ್ತಿಹೇಳಿದ ಮಾತು 
ಕಲೆಗಾರನಿಗಲ್ಲದೆ ಮಾನವ ಮತ್ತು ಇಳೆ ಮೇಲಣ ಆತನ ನಾಳಿನ ಬದುಕಿನ 
ತರ್ಕಬದ್ದ ಮತ್ತು ಎಲ್ಲರನ್ನೂ ಕೂಡಿರುವ ವಿರುನ್‌ ಇರುವವನಿಗೆ ಅನ್ವಯಿಸುತ್ತದೆ. 
ಬರಹಗಾರ, ಹೊಸದನ್ನು ಕಂಡುಹಿಡಿಯುವಾತ ಮತ್ತು ಶಿಲ್ಪಿ ಮೊದಲಿಗೆ ತನ್ನ 
ಕೆಲಸವನ್ನು ವೈಚಾರಿಕ ಜಗತ್ತಿನಲ್ಲಿ ಕಟ್ಟಿ, ವಿಚಾರದ ಹಂತದಲ್ಲಿ ಅದನ್ನು ಇಡಿಯಾದ 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೪೯ 


ಮತು ಸಾಮರಸ್ಕದಿಂದ ಕೂಡಿದ ವಸ್ತುವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಅದರೆಲ್ಲಾ 
ಎಡೆಗಳಲ್ಲಿ ಪರ್ಫೆಕ್ಟ್‌ ಮಾಡಿ, ಮುಂದೆ ಅದನ್ನು ನಿಜಬದುಕಿಗೆ, ಇಂದ್ರಿಯಗಳ 
ಹಂತಕ್ಕೆ ಇಳಿಸತೊಡಗುತ್ತಾನೆ. ತನ್ನ ಎಲ್ಲ ವಿಚಾರಗಳನ್ನು ಒಳಿತಿ (Gಂಂd) ನ 
ಇಡಿ-ಕಸುವು ಮತ್ತು ಹಿರಿಮೆಯಲ್ಲಿ ಪರ್ಫೆಕ್ಟ್‌ ಮತ್ತು ತೂರಾಡದ ನಂಬಿಕೆ 
ಇಡುವುದು ಎಂದರೆ ಆ ಒಳಿತಿನೊಡನೆ ಸಹಕರಿಸಿ ತನ್ನೊಳಗೇ ಎಲ್ಲಾ ಕೆಡುಕಿನ 
ಪರಿಹಾರದ ಮತ್ತು ಅಳಿಸಿಕೆಯ ಅರಿವನ್ನುಂಟು ಮಾಡಿಕೊಂಡ ಹಾಗೆ. 

ಅಂದರೆ ಮಾನವನ ಎಲ್ಲಾ ಪ್ರಯತ್ನಗಳೂ ಎಲ್ಲರ ಒಳಿತಿಗೆ ಆಗಬೇಕಾದ್ದು. 


ಜಾತಿಗ್ರಸ್ತ ಕನ್ನಡ ಸಾಹಿತ್ಯ ಎಲ್ಲರ ಒಳಿತಿಗ೦ತೂ ಕಟ್ಟಲಾಗಿರುವುದಿಲ್ಲ. ರೂಪಿಸ 
ಲಾಗಿರುವುದಿಲ್ಲ. ಕಲೆ ಮಾಡಲೇಬೇಕಾದ ಹಾಗೆ, ಅದು ನನ್ನ ಅರಿವನ್ನಾಗಲಿ, 
ನನ್ನ ಬಾನಂಚನ್ನಾಗಲಿ ಹಿಗ್ಗಿಸುವ, ಅಥವಾ ನನ್ನನ್ನು ಪ್ರಜ್ಞೆಯ ಹೊಸ ಮತ್ತು 
ಎತ್ತರವಾದ ಉದಾತ್ತ ಮಟ್ಟಕ್ಕೆ ಒಯ್ಯುವ ಕಸುವು ಪಡೆದಿರುವುದು ಸಾಧ್ಯವಿಲ್ಲ. 


ಜಾತಿಗಸ್ತ ಸಮಾಜ ರೋಗಗ್ರಸ್ತ ಸಮಾಜ ಅಂದುಕೊಂಡರೆ, ಜಾತಿಗ್ರಸ್ತ 
ಸಾಹಿತ್ಯನೂ ರೋಗಗ್ರಸ್ತ ಸಾಹಿತ್ಯ ಎಂಬುದು ನನ್ನ ನಿಲುವು. ತನ್ನ ಅರಿವು- 
ಬೆರಗು-ನಲಿವಿನ ಒಂದುಗೆಯಿಂದಾಗಿ ಹೋಪ್‌, ಗನತೆ, ಬದುಕು ಮತ್ತು 
ಒಲವಿನ ಸಂದೇಶ ಆಗದ ಕಲೆ ಎಂತಾ ಕಲೆ? ಈ ಬರಹದಲ್ಲಿ ಹೆಸರಿಸಿದ 
ಕನ್ನಡ ಬರಹಗಳು ಯಾರಿಗೆ ಬದುಕಿನ, ಹೋಪಿನ, ಗನತೆಯ ಮತ್ತು ಒಲವಿನ 
ಸಂದೇಶಗಳು ? ಯಾವ ಕನ್ನಡಿಗನಾದರೂ ಗೊತ್ತಿದ್ದರೆ ನನಗೆ ತಿರುಗುಣಿಸಿ | 


ಓದು - ನೆರವು 


ಅ) ಬಗವಾನ್‌ ಕೆ. ಎಸ್‌. ೨೦೧೧ ಗೊಡ್ಡು ಬ್ರಾಹ್ಮಣ್ಯ ದೂರ್ತ ಚಾರ್ವಾಕ 
ಮತ. ಕಣಿಗಲೆ ಅಲ್ಲಿ. ನಂಜನಗೂಡು : ಹಿಮವತ್‌ ಪ್ರಕಾಶನ. ಆ) ಜೇಮ್ಸ್‌ 
ಏಲನ್‌ ೨೦೧೫ ನಿನ್ನ ಮೌನಿ ಕಸುವು. ಸ್ಪೀಕಿಂಗ್‌ ಟ್ರಿ ಜನವರಿ, ೨೫, ೨೦೧೫ 
ಅಲ್ಲಿ. ಇ) ಹಿರಿಯಣ್ಣ ಎಮ್‌ ೨೦೧೧ ಆರ್ಟ್‌ ಎಕ್ಸ್‌ಪೀರಿಯನ್ಸ್‌, 
ಕಾವ್ಯಾಲಯ, ಮೈಸೂರು. ಈ) ಮುದೆನ್‌ ಬೋಸ್‌ ರೋಬರ್ಟ್‌ ೧೯೯೬ 
ಕರು ಅನಾತವಾಯಿತು. ಫೆಂಚ್‌ ಇನ್ಸ್‌ಟಿಟ್ಯೂಟ್‌, ಪುದುಚೆರಿ. 


(ಸಿಂಗಪುರ್‌ನಲ್ಲಿ ೮-೯ ಜೂನ್‌ ೨೦೧೫ ರಂದು ಜರುಗಿದ ಜೀಎಸ್ಡಿಫ್‌ (Global 
Science and Technology Forum) ನಡೆಸಿದ ೪ನೇ ನುಡಿ, ಸಾಹಿತ್ಯ 
ಮತ್ತು ನುಡಿಯರಿಮೆಯ ಅಂತರ್ರಾಶ್ಚೀಯ ಸಮ್ಮೇಳನದಲ್ಲಿ ಮಂಡಿಸಲಾದ ಬರಹ 
(ಜೀಎಸ್‌ಟಿಎಫ್ರ ಅನುಮತಿಯೊಂದಿಗೆ ಸಂಕ್ರಮಣ ಹೊರತರುತ್ತಿದೆ) 


೫೦ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಲಲಿತ ಪ್ರಬಂಧ 


“ಮೂಗೇ ಏನು ಹೇಳಲಿ ನಿನ್ನ ಮಹಿಮೆ' 
ತಕರ ಯಂ ಯಾರಾ ಎ ಸಂ ಐ ಚೆಂ 
9 ಶ್ರೀನಿವಾಸ ಜಾಲವಾದಿ 


ಮನಶ್ಯಾ 'ಏನಪಾಂತಂದ್ರ ಭಾಳ ಛಂದ ಕಾಣಸಬೇಕಂತಾನ | ಅದರಾಗ, 
ಎಲ್ಲರೂ ತನ್ನನ್ನೇ ನೋಡಬೇಕು, ತಾನೇ ಪರಮೋಚ್ಚ ಅನಿಸ್ಕೋಬೇಕಂತ 
ಅನಸೂದು. ಏನು ತಪ್ಪಿಲ್ಲ ನೋಡ್ರಿ. ಯಾರ ರೇ ಕೇಳ್ರಿ ಕಣ್ಣಾ-ಮೂಗಲೇ ಛಂದ 
ಇದ್ದೇಕು ನೋಡಕಂತ ಅಂತಾರ. ಇದು ಎಂಥದ್ದೂ ಅಂತಿನಿ ? ಎಲ್ಲರೆ, ಹೆಣ್ಣು 
ನೋಡ್ಕೊಂಡು ಬ್ಲಿಕ್ಕ ಹೋಗಿದ್ರೂ ಸಹಿತೇಕ. ಅದೂ ಈ ೨೧ನೇ 
ಶತಮಾನದಲ್ಲಿ. ಹುಡಿಗಿ "ಕಣ್ಣಾ ಮೂಗೆ ಛಂದೈತಿ. ಬೇಕಾದಂಗ ಮಾಡ್ಕೋಬೌದು 
ನೋಡಪಾ ಅಂತ. ಈ ಡೊಣ್ಣ ಮೂಗಿನ ಕವಗ ಹೇಳ್ತಾರ, ಆಗ 
ಅಂವಾ ಅಂತಾನ “ಅರೆ ಬರೇ ಕಣ್ಣಾ - ಮೂಗಾ ತೊಗೊಂಡು ಏನು 
ಮಾಡ್ತೀರಿ. ಹುಂಡಾ ಎಷ್ಟು ಕೊಡ್ತಾರ ಕೇಲೆಪಾ ಅಂತ. ಈ ವರಮಹಾಶಯ 
ಎಂಥಾ ದಡ್ಡ ಅಂತೀನಿ, ಅಲ್ಲಾ ಅಂವ ಇಷ್ಟು ವಿಚಾರ ಮಾಡಂಗಿಲ್ಲಲಾ. 
ಹುಂಡಾ, ಬಂಗಾರ, ಬೆಳ್ಳಿ ತಂದಂಥಾ ಆ ಹೆಣ್ಮಗಳು. ಯಾಕ ಅಂಜತಾಳ, 
ಅಕಿ ಅಂತಾಳ "ನಾ ತಗೊಂಡು ಬಂದಿನಿ ಹುಂಡಾ, ನಿನಗ ಅಂಜಲ್ಯಾಕೋ 
ಗಂಡಾ ?' ತಗೊರಪಾ, ಈಗೇನು ಉತ್ತರಾ ಕೊಡ್ತೀರಿ ಕೊಡ್ರಿ. ಅದ್ಯೇರಿ 
ಸಾಹೇಬ್ರ, ಈ ವರದಕ್ಷಣಾ ತೊಗೊಂಡ ಮ್ಯಾಲ ನಮ್ಮ ಮೂಗಿನ ನೇರಕ್ಕ 
ಮಾತಾಡೂ ಹಕ್ಕನ್ನು ನಾವೇ ಕಳ್ಳೊತೀವಿ pal ಅನಸ್ತದ ನೋಡ್ರಿ. 


ಅಲ್ಲಾ, ಈ ಮೂಗಿನ ಬಗ್ಗೆ ಹೇಳ್ಲಿಕ್ಕೆ ಹೊರಟು, ಈಗ '`ಹುಂಡಾ' ದ ಬಗ್ಗೆ 
ಮಾತಾಡ್ಲಿಕತ್ತಿನಲ್ಲಾ ?, ಈಗ ನೋಡಿ, ಈ ಮುಖಾ ಅಂಬೂದು ಭೂಮಂಡಲ 
ಇದ್ದಂಗ. ಈ ಮುಖದ ಮಧ್ಯ ಪ್ರದೇಶದಾಗ ಇರೋದೇ ಮೂಗು, ನಾವು 
ಸಾಲಿ ಕಲಿಯೂ ಮುಂದ ಏನಂತಿದ್ದ ಗೊತ್ತೆ ತೇನು ನಿಮಗ? ಅಲ್ಲಾ, 
ನಂದೊಂದು ತಲನೇ ನೋಡ್ರಿ. ಅಂವಾ ಗುಂಡ್ಯಾ ಏನಂತಿದ್ದಾ ಅನ್ನೋದು, 
ನಾ ಹೇಳಿದರ ನಿಮ್ಗ ಗೊತ್ತಾಗಬೇಕಲ್ಲ ?, ಅಂವ ಗುಂಡ್ಯಾ ಏನು ಅನ್ನಾವಾ೦ದ್ರ, 
'ಮೂಗಸ್ಯ ಮೂಗಯೋ "ಮೂಗಾನಾಂ ಷಷ್ಟಿ ಅನ್ನಾಂವಾ!' ಆಗ ನಾವು, 
ಅಲ್ಲಪಾ "ಗುಂಡಪ್ಪಾ ನೀ ಎಲ್ಲಾ ಬಿಟ್ಟು ಈ ಮೂಗಿಗೆ ಯಾಕ ಗಂಟ 
ಬಿದ್ದಿಯಪಾ 9 ಅಂತಿದ್ದೆವು. ಹೌದಪ್ಪಾ ಮತ್ತ, ಮುಖದಾಗಿಂದ, ಮೂಗು 
ತೆಗೆದು ನೋಡು, ಹ್ಯಾಂಗ ಕಾಣಸ್ತದ ಮಾರಿ ಅಂಬೂದು. ತೆಗ್ಗಾದಿನ್ನಿ ಆಗಿರುವ 
ರೋಡ ಕ೦ಡಂಗಾಗ್ರದ. ಹೌದಿಲ್ಲೊ? ಅಂತಿದ್ದ ಗುಂಡ್ಯಾ. ಇದ್ದ. ನಾವರೇ 


ಏನು ಹೇಳ್ಲಿಕ್ಕೆ ಸಾಧ್ಯದ? ನೀವೇ ಹೇಳ್ರಿ. 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೫೧ 


ಈ ಮೂಗು ಭಾಳ ನೀಟಾಗಿತ್ತಂದ್ರ, ಅದ್ಕ ತಕ್ಕಂಗ ಹೊಳೆಯುವ ಕಣ್ಣುಗಳಿದ್ದೂವಂದ್ರ 
ಮತ್ತಃ ಮ್ಯಾಲ ಚಂದನ್ನ ತೊಂಡೆ ತುಟಿ ಇದ್ದು ಅಂದ್ರ, ಅಗಲವಾದ ಹಣೆ, 
ಅದಕ್ಕ ತಕ್ಕಂಗ ಮುಂಗುರುಳು ನಾಟ್ಯವಾಡ್ತಿದ್ದು ಅಂದ್ರ, ಅದೇ ನಿಜವಾದ 
ಸೌಂದರ್ಯ | ಆಗ ನೀವೆಪಾಂತಂದ್ರ, ಈ ಸೌಂದರ್ಯದ ಬಗ್ಗೆ ಯಾರಿಗೂ 
ಡೆಫಿನೇಷನ್‌' ಕೊಡಬೇಕಾಗಿದ್ದೇ ಇಲ್ಲ. ಅಂಥಾವ್ರನ್ನ ತೋರಿಸಿ ಬಿಟ್ರೂ ಸಾಕು. 
ಅಲ್ಲಾ, ಈ ಮೂಗು ಎಂಥಾ ಕಿತಾಪತಿ ಗಿರಾಕಿ ಅಂತಿರಿ ? ಸಿ.ಐ.ಡಿ, ಸಿ.ಬಿ.ಐ. 
ಕೆಲಸಾ ಮಾಡ್ತದ ಇದು. ಘಮ ಘಮಾ ವಾಸನಿ ಬರ್ದಿಕತ್ತಿತಂದ್ರ 'ಫಘಂ' ಅಂತ 
ಅರಳಸ್ತದ. ಕಟ ವಾಸನೆ ಇತ್ತಂದ್ರ ಮೂಗು ಮುರಸದ ? ಹೀಂಗೇನಪಾತಂದ 
ಪಂಚೇಂದ್ರಿಯಗಳಲ್ಲಿ ಭಾರಿ ಕಸರತ್ತಿನ ಅಂಗ ಇದು. ನಮಗೂ ಚಾಳೀಸ ಹಾಕೊ 
ಬೇಕಾದ್ರ, ಮೂಗಿನ ಆಸರೆ ಬೇಕೆ ಬೇಕು. ಒಂದು ವೇಳೆ ಮೂಗು ಇರದಿದ್ರ 
ಮನಷ್ಯಾ, ಈ ಚಾಳೀಸು ಹ್ಯಾಂಗ ಧರಿಸಬೇಕಾಗ್ತಿತ್ತು ಅಂತನೂ ವಿಚಾರ 
ಬರ್ತದ ನೋಡ್ರಿ, ಅದ್ಯ, ವೈದ್ಯರು ಹೇಳಬಹುದು "ಈಗೇನ್ರಿ ಕಾಂಟ್ಯಾಕ್ಟ್‌ ಲೆನ್ಸ್‌ 
ಬ೦ದಾವು. ಅವ್ನೇ ಹಾಕ್ಕೊಂಡ್ರಾಯ್ತು'. ಅ೦ತ, ಆದ್ರ ನಮ್ಮ ಪ್ರಾಚೀನ ಕಾಲದಾಗ 
ಮೂಗು ಇದ್ದು, ಆದ್ರ ಈ ಕಾಂಟ್ಯಾಕ್ಟ್‌ ಲೆನ್ಸ್‌ಗಳು ಇದ್ದಿದ್ದಿಲ್ಲ. ಇದಕ್ಕೇನಂತಿರಿ ? 
ತ 


ಈಗ ನೋಡ್ರಿ, ಮೂಗುಗಳಲ್ಲಿ ಅನೇಕ ಪ್ರಕಾರಗಳು ಅದಾವ. ಗಿಳಿ ಮೂಗು, 
ಡೊಣ್ಣ ಮೂಗು, ದೊಡ್ಡ ಮೂಗು, ಸಣ್ಣ ಮೂಗು, ಮಧ್ಯಮ ತರಗತಿಯ 
ಮೂಗು, ಸಪಾಟಾಗಿ ಇರುವ ಮೂಗು, ನೇರವಾಗಿ ಗುಲಾಬಿ ಅರಳಿದಂತೆ 
ಸುಂದರ ಮೂಗು, ಹೀಗೆ ಲಕ್ಷಾಂತರ - ಕೋಟ್ಯಾಂತರ ರೀತಿಯ ಮೂಗು 
ಇರುವಾಗ, ಯಾವದನ್ನು ಹೇಳಬೇಕು. ಯಾವದನ್ನು ಬಿಡಬೇಕು ಹೇಳ್ತಿ? ಇಷ್ಟು 
ಮಾತ್ರ ಖರೆ, ಮೂಗು "ವ್ಯಕ್ತಿಯ ಬಾಹ್ಯ ಸೌಂದರ್ಯದ ಪ್ರತೀಕವಾಗಿರುತ್ತದೆ, 
ಇಲ್ಲವಾದರೆ 'ಮೂಗೇಶ್ವರ ಸುಪ್ರಭಾತ' ಕೇಳಬೇಕಾಗುತ್ತದೆ. ಅನೇಕ ಬಾರಿ ವ್ಯಕ್ತಿ 
ಮಾಡಿದ ತಪ್ಪಿಗಾಗಿ, ಅವನ ಮೂಗೇ ಬೈಸಿಕೊಳ್ಳಬೇಕಾಗುತ್ತದೆ. “ಏ ಮೂಗ್ಯಾ 
ಸುಮ್ನೆ ಕೂಡಿದಿಲ್ಲೋ ಇ ಏನು ಲಗಾಸ್ಲೋ ೧ ಅಂತ, "ಅಯ್ಯೋ ಪಾಪ, 
ಯಾಜಿ ಮಾಡಿದ ತಪ್ಪಿಗೆ ಯಾರಿಗೆ ಶಿಕ್ಷ, ಇದು ಇನ್ನಾ ಸಾವಿರ ಪಾಲು 
ಛಲೋರಿ. ಇನ್ನ ಕೆಲವೊಂದು ಕಡೆ ಜಗಳೆದಾಗ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ 
ಮೂಗನ್ನು ಕಚ್ಚ ಗಾಯಗೊಳಿಸಿರುವ ಅಪರೂಪದ ಪ ಪ್ರಸ೦ಗಗಳು ಸೆ ಇಂಡ 
ಹೆಂಡತಿ ಜ್‌ ಗಂಧಾ ತೀಡಿದಂಗ' ಅಂತಂದ್ರ ೫ ಅದು, ಏನರ, ಕೈ 
ಕ್ಕ ಮಿಲಾಯಿಸುವ ಹಂತಕ್ಕ ಹೋಯ್ತಂದ್ರ, ಭಾಳ ಅಪಾಯಕಾರಿ ಕೆಲಸ 
ಆಗ್ತಾದ ನೋಡ್ರಿ. 
3 


ಹೆಂಡತಿ ಏನಾದ್ರೂ ಭಾರೀ ಜಗಳಗಂಟಿ ಇದ್ರ, ಆಕೆ ನೇರವಾಗಿ ದಾಳಿ 
ಮಾಡುವುದು ಗಂಡನ ಮೂಗಿಗೇನೇ. ಹೆಂಡತಿ, ಭಾರಿ ಜಗಳದಲ್ಲಿ ಏನಾದರೂ, 


೫೨ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಭಾರಿ ದಾಳಿ ಮಾಡಿ, ಗಂಡನ ಮೂಗನ್ನು ಕಚ್ಚಿದಳಂದರೇ ಮುಗಿದೇ 
ಹೋಯಿತು. ಗಂಡನ ಅವಸೆ | ಅಂವ, ಪಿಗ್‌ ಹೆಂಡ್ತಿ ನೀ ಭಾಳ ಜೀವಾ 
ಹಿಂಡಿ' ಅಂತ ಅನಬೇಕಾಗ್ರದ, ಹೌಂದಿಲ್ಲೊ 9 


ಇನ್ನು ಕೆಲವರು ಅನುಸರಿಸುವ ರಾಜಮಾರ್ಗ ಅಂದ್ರ, "ಹೆಂಡತಿಯೊಬ್ಬಳು 
ಮನೆಯೊಳಗಿದ್ದರೆ ನನಗದೇ ಕೋಟಿ ರೂಪಾಯಿ” ಎಂದು ಕವಿವಾಣಿಯನ್ನು 

ಹೆಂಡತಿಯ ಮೂಗನ್ನು ಕೋಟಿ ರೂಪಾಯಿಗೂ ಮಿಕ್ಕಿ ನೀವು ಹೋಲಿಸಿದರೆ 
ಸಾಕು. ಖಂಡಿತ ನೀವು. ಬಚಾವಾಗುತ್ತೀರಿ | ಇದು ಜೀವನವನ್ನು ಸುರಕ್ಷಿತವಾಗಿ ' 
ಬಾಳಿ ಬದುಕಬೇಕೆನ್ನು; ವವರ ವಿಚಾರ ಆ ಅಮೂಲ್ಯ ಮೂಗಿಗೆ ನಾಡ ವಜ್ರದ 
ಮೂಗುಬಟ್ಟನ್ನು ಮಾಡಿಸಿದರಂತೂ ಮುಗಿದೇ EE ಸ್ಪರ್ಗದಲ್ಲಿರುವ 
ನಂದನವನವು "ನಿಮ್ಮದಾಗುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮೂಗಿಗೇನು 
ಧಕ್ಕೆಯಾಗುವುದಿಲ್ಲ. "ಅಲ್ಲವೇ ಟಿ 

ತೀ 


ಈಗ ಅ೦ತೂ ಆಧುನಿಕ ಯುಗ, ಏನು ಬೇಕಾದರೂ ಮಾಡಬಹುದು, ಅಸಾಧ್ಯ 
ಎನ್ನುವ ಮಾತನ್ನು ವಿಜ್ಞಾನಿಗಳು ಸುಳ್ಳು ಮಾಡಿಬಿಟ್ಟಿದ್ದಾರೆ. ಒಂದು ವೇಳ 
ನಿಮಗೆ ಹೊಂದುವ ಸರಿಯಾದ ಮೂಗು ಇರದಿದ್ದರೆ ಹಿಂದಿನ ಕಾಲದವರಂತೆ 
“ಪಾಲಿಗೆ ಬಂದದ್ದು ಪಂಚಾಮೃತ” ಅಂತ ಚಿಂತಿಸುವ ಕಾರಣವಿಲ್ಲ. ನಮಗೆ 
ಎಂಥಾ ಮೂಗು ಬೇಕೋ ಆ ಸೈಜಿನದು ಪ್ಲಾಸ್ಟಿಕ್‌ ಸರ್ಜರಿ ಮೂಲಕ 
ಸೃಷ್ಟಿಸುತ್ತಾರೆ. ಆಧುನಿಕ ಸೃಷ್ಟಿಕರ್ತರಾದ ವೈದ್ಯರು |. ಅದಕ್ಕೇ ನಮ್ಮ ಹಿರಿಯರು 
"ವೈದ್ಯೋ ನಾರಾಯಣೋ ಹರಿ” ಅಂತ ಕರೆಯುತ್ತಿದ್ದರೆಂಬ ಸಂಶಯ ನನಗೆ | 


ತಲೆಯ ಮೇಲೆ ಕೂದಲು ಇರದೆ, ಬಹಳ ತೊಂದರೆಯಾಗಿ ಅದನ್ನು 
ಮುಚ್ಚಿಕೊಳ್ಳುವ ಅಂಗವಾಗಿ "ವಿಗ್‌ ಹಾಕಿಕೊಳ್ಳುತ್ತಾರೆ ನಮ್ಮ ಅನೇಕ 
ಎಗ್ಗೇಶ್ವರರು. ಆ ರೀತಿಯಾಗಿ ಮೂಗನ್ನು ಅಥವಾ ಮೂಗಿನ ಕವಚವನ್ನು 
ಬೇಕೆಂದಾಗ ಬದಲಾಯಿಸುವುದು ಮಾತ್ರ ಸಾಧ್ಯವಿಲ್ಲ. ಅದು ಅಪಾಯಕಾರಿ 
ಕೂಡ | ಇನ್ನೊಂದು ಮೂಗಿನ ನೇರ ಸಂಬಂಧಿ ಇದೆ, ಅದು ಯಾವುದು 
ಗೊತ್ತೇನು ನಿಮಗೆ 9 ಹಾಂ। ತಲೆ ತುರಿಸಿಕೊಳ್ಳಬೇಡಿರಿ, ಮಹಾಶಯರೇ, 
ನಾನು ಈಗಲೇ ಹೇಳಿಬಿಡುತ್ತೇನೆ. ಅದುವೇ ನೆಗಡಿ | 


ಒಬ್ಬ ಹಾಸ್ಯ ಲೇಖಕರು ಹೇಳಿದ್ದಾರೆ. ಈ ನೆಗಡಿಯ ಮಹಾತ್ಮೆಯನ್ನು ಏನು 
ಗೊತ್ತೆ? “ಮೂಗಿರುವ ತನಕ ನೆಗಡಿ ತಪ್ಪಿದ್ದಲ್ಲ' ಎಂದು. ಅದೇ ಧಯಂಕಿರ 
ನೆಗಡಿ ಬಂದಾಗ ಏನು ಮಾಡಬೇಕು? ಔಷಧ, ಗುಳಿಗೆ ತೆಗೆದುಕೊಳ್ಳಬೇಕು 
ಎನ್ನುತ್ತಿರಾ 9 ಹೌದು. ಈಗ ಜಾಹಿರಾತಿನ ಯುಗ. ನೆಗಡಿ ಬಗ್ಗೆ ಅನೇಕ 
ಮಿರಾಮುಗಳು ಬಂದಿವೆ, ಗುಳಿಗೆಗಳಿವೆ, ಪದೇ ಪದೇ ಸೀನುತ್ತಾ ಕಣ್ಣು 
ಮೂಗುಗಳಲ್ಲಿ ಧಾರಾಕಾರವಾಗಿ ಸೀನು ಹರಿಸುತ್ತಾ ಕೂಡ್ರುವ "ಬದಲು, 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೫೩ 


ಒಳ್ಳೆಯ ಪರಿಣಾಮಕಾರಿ ಔಷಧಿ ತೆಗೆದುಕೊಳ್ಳಬೇಕು ಎನ್ನು ತ್ತಾನೆ ನನ್ನ 
ಮಿತ್ರೋತ್ತಮ ಗುಂಡಣ್ಣ. ಏನು ಔಷಧಿ ತಗೊಂಡ್ರೂ ನೆಗಡಿ ಬಂದು ಅದು 
ಹೋಗುವ ಸಮಯಕ್ಕೆ ಹೋಗುತ್ತದೆ. ಯಾಕಂದ್ರ "ನೆಗಡಿ ಜಡ್ಡಲ್ಲಂತ' 
ಹೇಳ್ತಾರು ಹಿರ್ಯಾರು. ಓಂದಕ- ನೆಗಡಿ - ಕೆಮ್ಮುಗಳಿಗೆ ಏನು ಮಾಡ್ತಿದ್ರು. ನಮ್ಮ 
ಹಿರಿಯರು ಅಂದ. ಕಷಾಯ ಕುಡಿತಿದ್ರು, ತೊಪ್ಪಲದ ಔಷಧ, ದೇಶಿ ಔಷಧ 
ತೊಗೊತಿದ್ರು ಅಂತಾರ. ಆದ್ರ ಈಗ ಅತ್ಯಂತ ವೇಗದ ಯುಗ, ಯಾರಿಗೂ 
ಯಾವುದಕ್ಕೂ ತಾಳ್ಮೆ ಇಲ್ಲ. ಯಾವುದೇ ಜಡ್ಡು ಬಂದ್ರು ರುಟ್‌ ಪಟ್‌ ಪರಿಹಾರ 
ಆಗ್ಬೇಕು, ಇಲ್ಲಂದ್ರ ನಡೆಂಗಿಲ್ಲ ನೋಡ್ರಿ, ಅಂತಾನ ನನ್ನ ಶಿಷ್ಯೋತ್ತಮ. ಅಲ್ಲಾ, 
ನೆಗಡಿ ಕಡಿಮಿ ಆಗಲಿಲ್ಲಾಂತ ಹೇಳಿ ಮೂಗು ಕೊಯ್ಕೊತಾರ ಏನು ಮತ್ತ? 
ಅದು ಅಂತೂ ಸಾಧ್ಯ ಇಲ್ಲ ನೋಡ್ರಿ ಮಾರಾಯರ, ಯಾಕಂದ್ರ ಕಡಿತನ್ಶ 
ಪರಿಹಾರ ಆಗೂದು ನೋಡ್ರಿ. ಅಲ್ಪ ಲಾಭಕ್ಕೆ ಬಲಿ ಬೀಳಬ್ಯಾಡ್ರಿ ಅಂತಾರು 
ಹಿರ್ಯಾರು. 


ಅಲ್ಲಾ, ಇಡೀ ಶರೀರದ ಭಾಗಾನೇ ಮೂಗಿನ ಮೇಲೆ ನಿಂತದ ಅಂತ 
ಅಂತಾರಲ್ಲಾ. ಅದು ಸುಳ್ಳಲ್ಲ ನೋಡ್ರಿ. ಮೂಗಿನಿಂದಲೇ ಶ್ವಾಸೋಛ್ವಾಸ, 
ಅದರಿಂದಲೇ ಪ ಪ್ರಾಣವಾಯು ದೇಹವೆಂಬ ದೇಗುಲದಲ್ಲಿ ಪ್ರವೇಶಿಸಿ ಉಳಿದ 
ಕಸರನ್ನು ಹೊರಹಾಕುತ್ತದೆ, ಯಾಕಂದ್ರ ನಾವು ಬಾಯಿಂದ ಉಸಿರಾಡಸ್ತಿಕ್ಕೆ 
ಸಾಧ್ಯ ಇಲ್ಲ ನೋಡ್ರಿ. ಲ ಕುಂಭಕುರ್ಣರಂತೂ ಮೂಗಿನ ಹೊಳ್ಳೆಗಳನ್ನು 
ಅಗಲಿಸಿ ಹೊಡೆಯುವ ಗೊರಕೆಗೆ ಮೂಗೇನೂ ಡ್ಯಾಮೇಜ್‌ ಆಗುವುದಿಲ್ಲ. 
ಅಲ್ಲದೇ, ಅವರ ಹತ್ತಿರ ಮಲಗಿದವರ ಕಿವಿ ಡ್ಯಾಮೇಜ್‌ ಆಗುವ ಸಂಭವವುಂಟು. 
ಅಲ್ಲದೇ ಅವರ ನಿದ್ರಾಭಂಗವಾಗಿ ಅವರು ಲಂಕೆಗೆ ನುಗ್ಗಿದ ಹನುಮನ 
ಅವತಾರ ತಾಳಿದರೂ ತಾಳಬಹುದು | ನಮ್ಮ ಕವಿಗಳು ಸುಂದರಿಯರನ್ನು 
ವರ್ಣಿಸುವಾಗ ಅವರ "ನೀಳ ನಾಸಿಕ' ದ ಬಗ್ಗೆ ಖಂಡಿತ ಪ್ರಸ್ತಾಪ ಮಾಡಿಯೇ 
ಮಾಡುತ್ತಾರೆ. ಏಕೆಂದರೆ ನೀಳನಾಸಿಕದ, ತೊಂಡೆ ತುಟಿಗಳ, `ನೀಳವೇಣಿಯೇ 
ಅವರ ಕಾವ್ಯಕ್ಕೆ ಸ್ಫೂರ್ತಿದೇವತೆ ಆಗಿರುತ್ತಾಳೆ ! 


ತ 


ಮೂಗು ಅತ್ಯಂತ ಸಮರ್ಥ ಪತ್ತೇದಾರ ನೋಡಿ. ಯಾರದಾದರೂ ಅಡಿಗೆ 
ಮನೆಯಲ್ಲಿ ನಮಗೆ ಬೇಕಾದ ಪದಾರ್ಥ ತಯಾರಾಗುತ್ತಿದ್ದರೆ ಮೂಗು 
ಅರಳುತ್ತದೆ. ಮೂಗು ಅರಳುತ್ತಾ ಹೋದಂತೆ ಬಾಯಿಯಲ್ಲಿ ನೀರೂರಲು 
ಶುರುವಾಗುತ್ತದೆ. ಅದು ಸಿಗುತ್ತದೆನೋ ಎಂದು ಕಣ್ಣು ಆಸೆಬುರುಕುತನ 
ತೋರುತ್ತದೆ. ಹೇಗೇ ನೋಡಿ, ಪಂಚೇಂದ್ರಿಯಗಳ ಕೀಲಿ ಕೈ ಇರುವುದೇ 
ಮೂಗಿನ. ಬಳಿ! ಹಾಗೆಯೇ ಏನಾದರೂ ದುರ್ವಾಸನೆ ಹಾರಿ ತಕ್ಷಣ 
ಮೂಗು ಗಹಿಸಿದಾಗ ನಮ್ಮ ಮುಖ ಸಿ೦ಡರಿಸುತ್ತದೆ, ಅಲ್ಲವೇ 9 


೫೪ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಅದಕ್ಕಾಗಿಯೇ ಹೇಳುವುದು, "ಮೂಗೇ ನಿನ್ನ ಮಹಿಮೆ ಅಪರಂಪಾರ' ಎಂದು! 
ಆ ದೃಶ್ಯವನ್ನು ನೋಡಿ ಅವನು ಬೆರಳಿಟ್ಟುಕೊಂಡ ಎನ್ನುತ್ತಾರೆ, ಗೊತ್ತಲ್ಲಾ 
ನಿಮಗೆ 9? ಆದರೆ ಸ್ವಾಮಿ, ಯಾರ ಮೂಗಿನ ಮೇಲೆ? ಎಂದು ಮಾತ್ರ 
ದಯವಿಟ್ಟು ಪ್ರಶ್ನಿ; ಸಬೇಡಿ. ಯಾಕೆಂದರೆ ಅಂವಾ ಇನ್ನೊ ಬ್ಬರ ಮೂಗಿನ ಮೇಲೆ 
ಯಾಕೆ ಬೆರಳಿಡುತ್ತಾನೆ ಅಲ್ಲವೆ ೧ ಆಶ್ಚರ್ಯ ಭರಿತನಾದಾಗ ತನ್ನ ಮೂಗಿನ 
ಮೇಲೆ ತಾನೇ ಬೆರಳಿಟ್ಟುಕೊಳ್ಳುತ್ತಾನೆ ಅಲ್ಲವೇ ? ಇನ್ನು ನೋಡ್ರಿ, ನಮಗ ಭಾಳ 
ಸಿಟ್ಟು ಬಂದಾಗ, “ಏ "ಅವನ ಮೂಗು "ಹಿಡಿದು FEY ಗಡ್ಡಿಗಿ ಹೊಡಿತೀನಿ 
ನೋಡು” ಅನ್ನಬಹುದು. ಆದರ ನಮಗ ಆಶ್ಚರ್ಯ ಆದಾಗ ನಾವು ನಮ್ಮ 
ಮೂಗಿನ ಮೇಲೆನೇ ಬೆರಳಿಟ್ಟುಕೊಳ್ಳಬೇಕಾಗುತ್ತದೆ. ಇದು ಮಾತ್ರ ಸೂರ್ಯ 
ಪ್ರಕಾಶದಷ್ಟೇ ಸತ್ಯ ಸಂಗತಿಯಾಗಿದೆ. ಯಾರಿಗಾದರೂ ನಾವು ಸಿಟ್ಟಿಗೆದ್ದು “ಏ 
ಮೂಗ್ಯಾ' ಎಂದು ಬೈದಾಗಲೂ ಕೂಡಾ ಮೂಗು ಸಿಟ್ಟಿಗೇಳುವುದಿಲ್ಲ. ಆದರೆ 
ಸ್ವಲ್ಪ ಕೆಂಪಾಗಬಹುದು ಅಪ್ಪೇ ಅಲ್ಲವೇ? 
ತೀ 


“ಹೆತ್ತವರಿಗೆ ಹೆಗ್ಗಣ ಮುದ್ದು' ಎನ್ನುವಂತೆ ನಮ್ಮ ಮೂಗು ಹೇಗಿದ್ದರೂ ನಮಗೆ 
ಚೆ೦ದವೆನಿಸುತ್ತದೆ. ಮೂಗೇ ಆಭರಣಗಳನ್ನು ಇಡುವ ತಿಜೋರಿಯಾದಾಗಲೂ, 
ದೊಡ್ಡ ದೊಡ್ಡ ನತ್ತುಗಳನ್ನು ಧರಿಸಿದಾಗಲೂ ಅದು ಭಾರವಾಗುವುದಿಲ್ಲ. 
ಯಾಕೆಂದರೆ, “ಮೂಗಿಗೆ ಮೂಗುತಿ ಭಾರವೇ ?', ನಮ್ಮಲ್ಲಿ ಕೆಲವರಿಗೆ ಭಜಿಯ 
ವಾಸನೆ "ಘಂ' ಎಂದು ಬಡಿದಾಗ ಮೂಗು ಅರಳುವಂತೆ, ನಾಶಿ ಪುಡಿಯನ್ನು 
ಮೂಗಿಗೆ ಏರಿಸಿಕೊಂಡಾಗಲೂ ದೇಶಾವರಿಯಾಗಿ ನಗೆ ಬಿರಿಯುವಂತೆ 
ಅರಳುತ್ತದೆ. ಅದಕ್ಕಾಗಿಯೇ ಕೆಲವರು ಮೂಗನ್ನು ನಶ್ಯವನ್ನು ಇಟ್ಟುಕೊಳ್ಳುವ 
ಪೆಟ್ಟಿಗೆಯಂತೆ ಉಪಯೋಗಿಸುತ್ತಾರೆ. ಅದೂ "ಅಲ್ಲದೇ ಧೂಮಪಾನಿಗಳ, 
ಧೂಮ್ರ ವಲಯಗಳ ತೇಲಿಬರುವ ಹೆಬ್ಬಾಗಿಲೇ ಠಃ. ಮೂಗಿನ ಹೊಳ್ಳೆಗಳು. 
ಧೂಮ್ರಪಾನಿಗಳ ಹೊಳ್ಳಗಳಿಂದ ಖುಷಿಯಿಂದ ಹೊರಬಂದ ಹೊಗೆಯು 
ಇತರರ ಮೂಗನ್ನು ಅನಧಿಕೃತವಾಗಿ ಪ್ರವೇಶಿಸಿದಾಗ, ಅವರು ಮುಖ 
ಸಿಂಡರಿಸುತ್ತಾರೆ ! ಡು ಹೇಗೆ" ಸಾಧ್ಯ ಮಹಾಶಯರೇ 9 ಒಬ್ಬರ ಮೂಗಿಗೆ 
ಅಪ್ಯಾಯಮಾನವಾಗುವ ಧೂಮ್ರವಲಯಗಳು. ಇನ್ನೊಬ್ಬರ ಮೂಗಿಗೆ ಕಿರಿ 
ಕಿರಿಯನ್ನುಂಟು ಮಾಡುತ್ತವೆ! ಇನ್ನೊಂದು ಗೊತ್ತೆ ನಿಮಗೆ? 
"ಮೂಗಿಗೆ" ತುಪ ಸವರುವುದು" ಎರದು ಯಾರ ಬಳಿಯಾದರೂ ನಮ್ಮ 
ಕೆಲಸವಾಗಬೇಕಾಗಿದ್ದರೆ, ಅವರಿಗೆ ನಾವು, ಇಂದ್ರ, ಚಂದ್ರ ಎಂದು ಹೊಗಳಿ' 
ಅವರು ಬೇಡವೆಂದರೂ ಕೇಳದೇ, ಅವರನ್ನು ಅವರಿಗೇ ತಿಳಿಯದಂತೆ 
ಹೊನ್ನಶೂಲಕ್ಕೇರಿಸುವುದಿಲ್ಲವೇ 9 ಅದಕ್ಕೇ ನಾವು "ಮೂಗಿಗೆ ತುಪ್ಪ ಸವರುವುದು 
ಎಂದು ಕರೆಯುತ್ತೇವೆ. 


ಕೆಲವೊಬ್ಬ "ಮೀಸೆ ಮಾವಂ' ದಿರಿರುತ್ತಾರೆ, ಪೌರುಷದ ಸಂಕೇತವಾಗಿ ಅವರು 
ಭರ್ಜರಿ ಮೀಸೆ ಬಿಟ್ಟಿರುತ್ತಾರೆ. ಮೂಗಿನ ಕೆಳಗೆ ಇರುವ ಆ ಮೀಸೆಯ 
ರಕಣೆಯಲ್ಲಿ, ಮೂಗು ಕೆಲವೊಮ್ಮೆ ಅಹಂಕಾರದಿಂದ ಬೀಗುತ್ತದೆ. ಅಲ್ಲದೇ 
ತಲಯ gee ಮೂಗು ಅಧಿಕ ಸೌಂದರ್ಯವನ್ನು ಪಡೆಯುತ್ತದೆ. 
ಆದರೆ ನಮ್ಮ ಚಾಕಲೇಟ್‌ ಹೀರೋಗಳ ಮೂಗಿನ ಅಡಿಯಲ್ಲಾ ನುಣ್ಣನೆ 
“ಶೇವ್‌' ನಿಂದ ಮರುಭೂಮಿಯಾಗಿರುವುದೂ ಉಂಟು. 


ಇನ್ನೂ ಒಂದು ಮಾತು ಕೇಳಿದ್ದೀರಾ ನೀವು? 'ಏನೇ ಆದರೂ ಅಂವ ತನ್ನ 
ಮೂಗಿನ ನೇರಕ್ಕೇ ಮಾತಾಡ್ತಾನ ನೋಡ್ರಿ' ಎಂದು ಹಿರ್ಯಾರು ಎಷ್ಟು 
ಹೇಳಿದರೂ ಕೇಳದೇ, ತನ್ನದೇ ಸತ್ಯ ಉಳಿದಿದ್ದೆಲ್ಲ ಮಿಥ್ಯ! ಎಂಬ 
ಘೋಷಣೆಯುಳ್ಳ ವ್ಯಕ್ತಿಗಳಿಗೆ ಇ ಅನ್ವಯವಾಗುತ್ತದೆ. 


'ಏನೇ ಆಗಲೀ, ಮೂಗು ಸೌಂದರ್ಯದ ಪ್ರತೀಕ, ಜೀವ ಸಂಜೀವಿನಿಯ 
ಮಹಾದ್ವಾರ, ಪತ್ತೇದಾರನ ಮೂಲ ವಂಶಜ, ಇದನ್ನು ಮಾತ್ರ ಅಲ್ಲಗಳೆಯುವ 
ಧೈರ್ಯ "ಯಾರಿಗೂ ಇಲ್ಲ ಅಲ್ಲವೇ 9' ಇದಕ್ಕೆ ಮಾತ್ರ ಯಾರೂ ಮೂಗುದಾಣಿ 
ಹಾಕಲು ಸಾಧ್ಯವಿಲ್ಲ. ಅದಕ್ಕೆ ಹೇಳುತ್ತಾರೆ ಬಲ್ಲವರು 'ಮೂಗೇ, ಏನು ಹೇಳಲಿ 
ನಿನ್ನ ಮಹಿಮೆ” ಎಂದು. 


ಕನ್ನಡ ಸಾಹಿತಿಗಳ ಮಾಹಿತಿ : ಪರಿಷ್ಕತ ಆವೃತ್ತಿ: ೨೦೧೬ 


ಇದಕ್ಕಾಗಿ ಮಾಹಿತಿ ಬಾ ಶುರುವಾಗಿದೆ. ವಿವರಗಳನ್ನು - (ಜನ್ಮದಿನ; 
ಊರು; ವೃತ್ತಿ; ಪ್ರಕಟಿತ ಕೃತಿಗಳು; ಅಂಚೆ ವಿಳಾಸ; 
ಪುರಸ್ಕಾರ - ಪ್ರಶಸ್ತಿ: "ಮೊಬೈಲ್‌ ನಂ. ಇ-ಮೇಲ್‌ ಮುಂ.) ಮಾರ್ಚ್‌ 
ಕೊನೆಯೊಳಾಗ ಕಳಿಸಿರಿ. 
ಅಂದಾಜು : ೬೦೦ ಪುಟ, ಅಂದಾಜು ಬೆಲೆ : ರೂ. ೫೦೦. 
(ಮುಂಗಡ ಹಣ ಬೇಡ) 


೫೬ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಶಿಕ್ಷಣ ಮಾಧ್ಯಮ | 


ಶಿಕ್ಷಣ ಮಾಧ್ಯಮ - ಸರ್ವೋಚ್ಚ ನ್ಯಾಯಾಲಯದ 


ತೀರ್ಪು - ೨೦೧೪ : ಅವಲೋಕನ 
ಸುಕ ರ Sn 29 
* ಹಚ್‌. ವಿ. ಶಿಲ್ಪಶ್ರೀ 


ಭಾರತದ ಶಿಕ್ಷಣ ವ್ಯವಸ್ಥೆ ಸಿಯಲ್ಲಿ "ಶಿಕ್ಷಣ ಮಾಧ್ಯಮ' ದ ಸಮಸ್ಯೆ ಸುಮಾರು 
೧೫೦ ವರ್ಷಗಳಿಂದಲೂ ಇದೆ. ಈ. ಸಮಸ್ಯೆ ಸೈ Ee ಅಂದಿನಿಂದಲೂ 
ಪ್ರಯತ್ನಗಳೂ ನಡೆದಿವೆ. ಜಾಗತೀಕರಣದ ಕಾರಣಕ್ಕೆ ಇಂಗ್ಲಿಷ್‌ ಮಾಧ್ಯಮದ 
ಶಿಕ್ಷಣ ಎಲ್ಲಿಡೆ ಪ್ರಚಲಿತವಾಗಿರುವುದರಿಂದ ಮತ್ತೀಗ 'ವಿದ್ಯಾರ್ಥಿಗಳ ಪ್ರಾಥಮಿಕ 
ಶಾಲಾ ಶಿಕ್ಷಣ ಅವರ ಮಾತೃಭಾಷೆ ಅಥವಾ ಪ್ರದೇಶ ಭಾಷೆಯಲ್ಲಿ ಆಗಬೇಕು 
ಎಂಬ ವಿಚಾರ ಹೆಚ್ಚು ಚರ್ಚೆಗೊಳಗಾಗುತ್ತಿದೆ. ಆದರೆ ಈ ನೀತಿಯಲ್ಲಿ 
ಸಡಿಲಿಕೆಯಾಗಿರುವುದು "ತಿಳಿದಿರುವ ವಿಚಾರವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ 
ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ “ಕನ್ನಡ' ದ ಅನುಷ್ಠಾನಕ್ಕಾಗಿ pi ಗರ 
ಪ್ರಯತ್ನಗಳಾಗಿವೆ. ಅವುಗಳ ಸಾಲಿಗೆ ನ್ಯಾಯಾಲಯಗಳಲ್ಲಿ ದಾಖಲಾದ 
ಮೊಕದ್ದಮೆಗಳು ಹಾಗೂ ಅವುಗಳ ತೀರ್ಪುಗಳು ಸೇರುತ್ತವೆ. 


ಪ್ರೌಢಶಾಲಾ ಹಂತದಲ್ಲಿ ಮಾತೃಭಾಷೆಗಳ ಜೊತೆಯಲ್ಲಿ ಸಂಸ್ಕೃತವನ್ನು ಪ್ರಥಮ 
ಭಾಷೆಯಾಗಿ ಪ್ರಾಥಮಿಕ ಹಂತದಲ್ಲಿ ಕಲಿಯುವ ಅವಕಾಶವಿತ್ತು ಇದರಿಂದ 
ಬಹುತೇಕ ವಿದ್ಯಾರ್ಥಿಗಳು ಹೆಚ್ಚಿನ ಅ೦ಕ ಗಳಿಸಲು ಸಂಸ್ಕೃತವನ್ನೇ ಪ್ರಥಮ 
ಭಾಷೆಯನ್ನಾಗಿ ಆಯ್ಕೆ ಮಾಡಿಕೊಳ್ಳುತ್ತಿದ್ದರು. ಇದರಿಂದ ಕನ್ನಡ ವಿದ್ಯಾರ್ಥಿಗಳ 
ಅಂಕಗಳಿಕೆಯಲ್ಲಿ ತಾರತಮ ವಾಗುವುದರ "ಜೊತೆಗೆ ಕನ್ನಡ ಓದುವ ವಿದ್ಯಾರ್ಥಿಗಳ 
ಸಂಖ್ಯೆಯು ಕಡಿಮೆಯಾಗತೊಡಗಿತು. ಘಃ ಸಮಸ್ಯೆಯನ್ನು ಗಮನಿಸಿದ 
ಕರ್ನಾಟಕ ಸರ್ಕಾರ ೧೯೮೦ರಲ್ಲಿ ಡಾ ವಿ ಕೃ ಗೋಕಾಕರ ಅಧ್ಯಕ್ಷತೆಯಲ್ಲಿ 
ಸಮಿತಿಯೊಂದನ್ನು ನೇಮಿಸಿ, ಪ್ರೌಢಶಾಲಾ ಶಿಕ್ಷಣದಲಿ, ಸಂಸ್ಕೃತದ ಸ್ಥಾನವೇನು, 
ಈ ಹಂತದಲ್ಲಿ ಕನ್ನಡ ಕಲಿಕೆಯನ್ನು ಕಡ್ಡಾಯಗೊಳಿಸಬಹುದೆ ಎಂಬ 
ವಿಚಾರಗಳನ್ನು ಪರಿಶೀಲಿಸಲು ತಿಳಿಸಿತು. 


ಈ ಹಿನ್ನೆಲೆಯಲ್ಲಿ ೧೮೮೧ರಲ್ಲಿ ಗೋಕಾಕ್‌ ಸಮಿತಿ ಪ್ರೌಢಶಾಲಾ ಶಿಕ್ಷಣದಲ್ಲಿ 
೧೫೦ 1 ಏಕೈಕ ಪ್ರಥಮ ಭಾಷೆಯಾಗಬೇಕು, ಪ್ರಾಥಮಿಕ ಶಿಕ್ಷಣದ 
೨ನೇ ತರಗತಿಯಿಂದ “ಎಲ್ಲರಿಗೂ ಕನ್ನಡದ ಕಲಿಕೆ ಕಡ್ಡಾಯವಾಗಬೇಕೆಂದು 
ವರದಿ ನೀಡಿತು. ಈ ಶಿಫಾರಸನ್ನು ಆದರಿಸಿ ಕರ್ನಾಟಕದ ಸರ್ಕಾರ ತನ್ನ 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೫೭ 


ಭಾಷಾನೀತಿಯನ್ನು ೧೯೮೨ ಏಪ್ರಿಲ್‌ ೩೦ರಂದು ಪ್ರಕಟಿಸಿತು. ಇದರಲ್ಲಿ 
ಪ್ರೌಢಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಅಥವಾ 
ತಮ್ಮ ಮಾತೃಭಾಷೆಯನ್ನು ಆಯ್ಕೆಮಾಡಿಕೊಳ್ಳಬಹುದು, ಹೀಗೆ ಕನ್ನಡವನ್ನು 
ಪ್ರಥಮ ಭಾಷೆಯಾಗಿ ಆಯ್ಕೆಮಾಡಿಕೊಳ್ಳಲಿಲ್ಲವಾದರೆ ಕನ್ನಡವನ್ನು ಒಳಗೊಂಡಂತೆ 
ಉಳಿದ ಎರಡು ಭಾಷೆಗಳನ್ನು ಆಯ್ದುಕೊಳ್ಳಬೇಕು. ಪ್ರಥಮ ಭಾಷೆ ಸೇರಿದಂತೆ 
ಮೂರು ಭಾಷೆಗಳಿಗೆ ತಲಾ ೧೦೦ ಅಂಕಗಳು ಇರುತ್ತವೆ, ಸಂಸ್ಕೃತವನ್ನು 
ಮೂರನೇ ಭಾಷೆಯಾಗಿ ಓದಬೇಕೆಂದು ತಿಳಿಸಿತು. 


ಸರ್ಕಾರ ಹೊರಡಿಸಿದ ಈ ಆದೇಶ ಗೋಕಾಕ್‌ ಶಿಫಾರಸನ್ನು ಪೂರ್ಣವಾಗಿ: 
ಆಧರಿಸಿಲ್ಲವೆ೦ದು ಪ್ರತಿಭಟನೆಗಳಾದವು. ಅಂದರೆ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿ 
ಕಲಿಯುವ ಮೂರು ಭಾಷೆಗಳಿಗೆ ತಲಾ ೧೦೦ ಅಂಕಗಳನ್ನು ನಿಗದಿ 
ಮಾಡಿರುವುದರಿಂದ ಕನ್ನಡ ಏಕೈಕ ಪ್ರಥಮ ಭಾಷೆಯಾಗಿಲ್ಲ ಎಂದು, ಈ 
ಭಾಷಾನೀತಿ ಕಡ್ಡಾಯ ಕನ್ನಡವನ್ನು ಮೇಲ್ನೋಟಕ್ಕೆ ಮಾತ್ರ ಪರಿಗಣಿಸಿದೆ ಎಂದು 
ಪ್ರತಿಭಟನೆಗಳಾದಾಗ ಜುಲೈ ೨೦ರಂದು ಸರ್ಕಾರ ಈ ಭಾಷಾನೀತಿಯನ್ನು 
ಪರಿಷ್ಕರಿಸಿ ಪ್ರಕಟಿಸಿತು. ಈ ಭಾಷಾನೀತಿಯನ್ನು ರಾಜ್ಯದ ಅಲ್ಪಸಂಖ್ಯಾತರು 
ಉಚ್ಚನ್ಯಾಯಾಲಯದಲ್ಲಿ ಪ್ರಶ್ನಿಸಿದರು. ಇದರ ಅನ್ವಯ ರಾಜ್ಯದ ಉಚ್ಚ 
ನ್ಯಾಯಾಲಯದ ಪೂರ್ಣಪೀಠವು ಕರ್ನಾಟಕ ಸರ್ಕಾರದ ಭಾಷಾನೀತಿಯನ್ನು 
ಪರಿಶೀಲಿಸಿ ತನ್ನ ಸಲಹೆಯನ್ನು ನೀಡಿತು. ಅದರಂತೆ ಉಚ್ಚನ್ಯಾಯಾಲಯ 
ಎಪ್ರಿಲ್‌ ೨೯, ೧೯೮೯ರಂದು ತೀರ್ಪು ಪ್ರಕಟಿಸಿತು. ಈ ತೀರ್ಪಿನಲ್ಲಿ ಪ್ರಾಥಮಿಕ 
ಶಾಲೆಯ ಮೊದಲ ತರಗತಿಯಿಂದಲೇ ಕನ್ನಡೇತರರಿಗೆ ಕನ್ನಡ ಕಡ್ಡಾಯ 
ವಾಗಿರುವುದು ಹಾಗೂ ಪ್ರೌಢಶಾಲೆಗಳಲ್ಲಿ ಕನ್ನಡ ಏಕೈಕ ಪ್ರಥಮ 
ಭಾಷೆಯಾಗಿರುವುದು ಸಂವಿಧಾನದ ೨೯ (೧)ಮತ್ತು ೨೦(೧) [ಅಲ್ಪಸಂಖ್ಯಾತರಿಗೆ 
ನೀಡಿರುವ ಹಕ್ಕುಗಳು] ಹಾಗು ೧೪ನೇ ಅನುಚ್ಛೇದಗಳನ್ನು (ಸಮಾನತೆ) 
ಉಲ್ಲಂಘಿಸುತ್ತವೆಯಾದ್ದರಿಂದ ಅವುಗಳ ಅನೂರ್ಜಿತವೆಂದು ಘೋಷಿಸಿತು. 


ಹೀಗೆ ತೀರ್ಪು ನೀಡಿದರೂ ಶಾಲೆಯ ಯಾವ ಹಂತದಿಂದ ಕನ್ನಡವನ್ನು 
ಪರಿಚಯಿಸುವುದು ಸಂವಿಧಾನಬದ್ಧವಾಗುತ್ತದೆಂಬುದಕ್ಕೆ ನ್ಯಾಯಾಲಯ ಸರ್ಕಾರಕ್ಕೆ 
ಕೆಲವು ಸಲಹೆಗಳನ್ನು ನೀಡಿತು : 


ಳೇ ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರಿಕ ಪದ್ಧತಿಯ ಒಂದು ಭಾಗವಾಗಿ ಮಾತೃ 
ಭಾಷೆಯ ಜೊತೆಗೆ ಇನ್ನೊಂದು ಭಾಷೆಯ ವ್ಯಾಸಂಗವನ್ನು ಯಾವ 
ತರಗತಿಯಿಂದ ಕಡ್ಡಾಯ ಮಾಡಲಾಗಿದೆಯೋ, ಆ ಪ್ರಾಥಮಿಕ ಶಾಲಾ 
ತರಗತಿಯ ವರ್ಷದಿಂದಲೇ ಕನ್ನಡವನ್ನು ಎರಡು ಭಾಷೆಗಳಲ್ಲಿ ಒಂದು 
ಛಾಷೆಯಾಗಿ ಪ್ರಾರಂಭಿಸಲು ಹಾಗೂ 


೫೮ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


*. ಸೆಕೆಂಡರಿ ಶಾಲೆಗಳಲ್ಲಿ ಮೂರು ಭಾಷೆಗಳಲ್ಲಿ ಒಂದು ಭಾಷೆಯಾಗಿ 
ಕನ್ನಡದ ವ್ಯಾಸಂಗವನ್ನು ಕಡ್ಡಾಯ ಮಾಡಲು ಮತ್ತು ಭಾಷಾ 
ಅಲ್ಪಸಂಖ್ಯಾತರು ಸ್ಥಾಪಿಸಿರುವ “ಶಾಲೆಗಳೂ ಸೇರಿದಂತೆ ಸರ್ಕಾರಿ 
Uy ಸರ್ಕಾರದ ಮಾನ್ಯತೆ ಪಡೆದಿರುವ, ಪ್ರಾಥಮಿಕ ಮತ್ತು 
ಪ್ರೌಢಶಾಲೆಗಳಲ್ಲಿ ಕನ್ನಡ ಮಾತೃಭಾಷೆಯಾಗಿರುವ ಮತ್ತು ರಾಜ್ಯದ 
ಖಾಯಂನಿವಾಸಿಗಳು. ಭಾಷಾ ಅಲ್ಪಸಂಖ್ಯಾತರೆಲ್ಲರಿಗೂ. ಇದನ್ನು 
ಅನ್ವಯವಾಗುವಂತೆ ಮಾಡುವ ಅಧಿಕಾರ ಸರ್ಕಾರಕ್ಕಿದ ಎಂದಿತು. 


ರ್ಕಾರ ಇದನ್ನು ಅನುಸರಿಸಿ ೧೯೮೯ ಜೂನ್‌ ೧೯ರಂದು ಮತ್ತೊಂದು 
ನಿಷಾನೀತಿಯನ್ನು ಹೊರಡಿಸಿತು. ಇದನ್ನು ಖಾಸಗಿ ಶಾಲೆಗಳ ಆಡಳಿತ 
ುಂಡಳಿಗಳ ಒಕ್ಕೂಟ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಿತು. ಸರ್ವೋಚ್ಚ 
ಸ್ಯಿಯಾಲಯವು ಉಚ್ಚ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿದು "ಸರ್ಕಾರಕ್ಕೆ 
ನ್ನ ಭಾಷಾನೀತಿಯನ್ನು ಹೇಗೆ ರೂಪಿಸಬಹುದೆಂದು ತಿಳಿದಿರುತ್ತದೆ. ಅದರಲ್ಲಿ 
ಪ್ರಿಯಾಲಯ ಮಧ್ಯ ಪ್ರವೇಶಿಸುವುದಿಲ್ಲ” ಎಂದಿತು. 


ದರಿಂದ ಶಿಕ್ಷಣದಲ್ಲಿ ಭಾಷಾ ಮಾದ್ಯಮಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ 
ರ್ಕಾರ ತಾನು ಹಿಂದೆ ನೀಡಿದ ಎಲ್ಲ ಆದೇಶಗಳನ್ನು ರದ್ದುಪಡಿಸಿ ೧೯೯೪- 
೫ಕ್ಕೆ ಅನ್ವಯಿಸುವಂತೆ ಹೊಸ ಆದೇಶ ಹೊರಡಿಸಿತು(೨೯-೦೪-೧೯೯೪). 
ದರ ಪ್ರಕಾರ ೧೯೯೪-೯೫ನೇ ವರ್ಷದಿಂದ ರಾಜ್ಯ ಸರ್ಕಾರದಿಂದ ಮಾನ್ಯತೆ 
ಡೆದಿರುವ ಎಲ್ಲಾ ಶಾಲೆಗಳು ೧-೪ನೇ ತರಗತಿಯವರೆಗೆ ಮಾತೃಭಾಷೆ 
ಥವಾ ಕನ್ನಡದಲ್ಲಿ ಶಿಕ್ಷಣ ನೀಡಬೇಕು ಮತ್ತು ಐದನೇ ತರಗತಿಯಿಂದ 
ದ್ಯಾರ್ಥಿಗಳು ತಮ್ಮ ಶಿಕ್ಷಣ ಮಾದ್ಯಮವನ್ನು ಇಂಗ್ಲೀಷ್‌ ಅಥವಾ ಇತರ 
ಷೆ ಬದಲಾಯಿಸಿಕೊಳ್ಳಲು i ಮಾತೃಭಾಷೆ ಇಂಗ್ಲೀಷ್‌ 
ಗಿರುವ ವಿದ್ಯಾರ್ಥಿಗಳು ೧-೪ನೇ ತರಗತಿಯವೆರೆಗೆ "ರಾಜ್ಯದ ಮಾನ್ಯತೆ 
ಡೆದು ಅಸ್ತಿತ್ವದಲ್ಲಿರುವ ಇಂಗ್ಲೀಷ್‌ ಮಾದ್ಯಮ ಶಾಲೆಗಳಲ್ಲಿ ಇಂಗ್ಲೀಷ್‌ 
ಬಾಧ್ಯಮದಲ್ಲೇ' ಶಿಕ್ಷಣ ಪಡೆಯಬಹುದು ಬಗೆದ. ಸರ್ಕಾರ ಸ್ಪಷ್ಟಪಡಿಸಿತು. 


ಓದನ್ನು ಪ್ರಶ್ನಿಸಿ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳ ಆಡಳಿತ 
Rouen ಒಕ್ಕೂಟ ರ ೯೪ರಲ್ಲಿ ಉಚ್ಛನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿತು 
ಲಿಖಿತ ದಾವೆ ಸಂಖ್ಯೆ ೧೪೩೬೩, "೧೯೯೪. ಈ ಅರ್ಜಿಯ ಬಗೆಗೆ 
ಚಾರಣೆ ನಡೆಸಿದ ನ್ಯಾಯಾಲಯ ೨೯-೦೪-೧೯೯೪ರ ಸರ್ಕಾರಿ ಆದೇಶದ 
)ಿ ೩ ೬, ೮ನೇ ಅಂಶಗಳನ್ನು ವಜಾಗೊಳಿಸಿ ಖಾಸಗಿ ಶಾಲೆಗಳ ಪರವಾಗಿ 
ಶೀರ್ಪು ನೀಡಿತು(೨೦೦೮, ಜುಲೈ ೨). ೨೦೦೯ ಜುಲೈ ೩ರಂದು ಉಚ್ಚ 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೫೯ 


ನ್ಯಾಯಾಲಯ ವಿಭಾಗೀಯ ಪೀಠ ರಾಜ್ಯ ಸರ್ಕಾರಕ್ಕೆ ಪೂರ್ಣಪೀಠ ನೀಡುದ 
ತೀರ್ಪನ್ನು (೧೯೮೯ ಏಪ್ರಿಲ್‌ ೨೯) ಅನುಷ್ಠಾನಗೊಳಿಸಬೇಕೆಂದು ಆದೇಶಿಸಿತು. 


ಈ ತೀರ್ಪನ್ನು ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದಲ್ಲಿ 
ನಾಗರಿಕ ಮೇಲ್ಮನವಿ ಸಲ್ಲಿಸಿತು(೫೧೬೬-೫೧೯೦, ೨೦೧೩, ೫೧೯ ೧- 
೫೧೯೯). ಜುಲೈ ೫ರಂದು ಈ ಪ್ರಕರಣವನ್ನು ಸರ್ವೋಚ್ಚ ನ್ಯಾಯಾಲಯದ 
ದ್ವಿಸದಸ್ಯ ಪೀಠ 5 EE ಪೀಠಕ್ಕೆ ವರ್ಗಾಯಿಸಿತು. 


ಆರ್‌.ಎಂ. ಲೋಧಾ (ಎ.ಕೆ. ಪಟ್ನಾಯಕ್‌, ಎಸ್‌.ಜೆ. ಮುಖೋಪಾದ್ಯಾಯ, 
ದೀಪಕ್‌ ಮಿಶ್ರಾ ಹಾಗೂ ಎಫ್‌.ಎಂ.ಐ. ಕಲೀಫುಲ್ಲಾ - ಇತರ ನ್ಯಾಯಾಧೀಶರು) 
ಅವರ ನೇತೃತ್ವದ ಸಾಂವಿಧಾನಿಕ ಪೀಠ ದ್ವಿಸದಸ್ಯ ಪೀಠ ಎತ್ತಿದ ಐದು 
ಪ್ರಶ್ನೆಗಳನ್ನು 'ಪರಿಶೀಲಿಸಿ ೨೦೧೪ ಮೇ ೬ ರಂದು ತೀರ್ಪು ನೀಡಿತು. ಈ 
ತ ತ ಮುನ್ನ ನ್ಯಾಯಾಲಯ ಕರ್ನಾಟಕ ಸರ್ಕಾರ ಹಾಗೂ 
ಅನುದಾನ ರಹಿತ ಬ ಹಾರಿ ಆಡಳಿತ ಮಂಡಳಿಗಳ ಒಕ್ಕೂಟದ 
ವಾದಗಳನ್ನು ಗಮನಿಸಿತು. 


ಇಲ್ಲಿ ಮಂಡಿಸಲಾದ ವಾದ ಉಚ್ಚ ನ್ಯಾಯಾಲಯದ ತೀರ್ಪಿನ ಪರಾಮರ್ಶನ 
ದಂತಿದೆ. ಸರ್ಕಾರದ ಪರವಾಗಿ “ರಿದ ಅಡ್ವೊಕೇಟ್‌ ಜನರಲ್ಲರು ಉಚ್ಚ 
ನ್ಯಾಯಾಲಯದ ತೀರ್ಪಿನಲ್ಲಿ ಪ್ರಶೆ ಗಳಾಗಿ ಉಳಿದ. ಅಂಶಗಳ ಕಡೆಗೆ ಗಮನ 
ಹರಿಸಿದ್ದಾರೆ. ಸರ್ಕಾರದ ಹೆ ಸರಿಯಾಗಿದೆ ಎಂಬುದಕ್ಕೆ ಹಲವು 
ಪ್ರಕರಣಗಳ ತೀರ್ಪನ್ನು ಉದಾಹರಿಸಿದ್ದಾರೆ. 


ಇದರ ಸಮೂಲ ತಮ್ಮ ಪರವಾಗಿ ಬಂದ ತೀರ್ಪನ್ನು ಆಧರಿಸಿ ಸರ್ಕಾರದ 
ಆದೇಶ ಸಂವಿಧಾನದ ನಿಯಮಗಳನ್ನು ಉಲ್ಲಂಘನೆ ಮಾಡುತ್ತದೆ. ಆದ್ದರಿಂದ 
ಉಚ್ಚ ನ್ಯಾಯಾಲಯದ ತೀರ್ಮಾನ ಸರಿಯಾಗಿದೆ ಎಂದು ಅನುದಾನರಹಿತ 
ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟ ವಾದಿಸಿದೆ. 


[ey ಚರ್ಚೆಯನ್ನು ಪರಿಶೀಲಿಸಿ ಸಾಂವಿಧಾನಿಕ ಪೀಠ ತನ್ನ ಮುಂದಿದ್ದ ಐದು 
ಪ್ರಶ್ನೆಗಳಿಗೆ ಈ ರೀತಿ ಉತ್ತರ ನೀಡಿದೆ: 


(2) ಮಾತೃಭಾಷೆ ಎಂದರೇನು ? ಒಂದು ಭಾಷೆ ಮಗುವಿಗೆ ಸರಿಯಾಗಿ 
ಹೊಂದಿಕೆಯಾಗುವುದಾದರೆ ಅದನ್ನು ತೀರ್ಮಾನಿಸುವವರು ಯಾರು 9 
ಪೋಷಕರು ಅಥವಾ ಪಾಲಕರು ಯಾವುದನ್ನು ಮಗುವಿನ ಮಾತ ಭಾಷೆ 
ಎಂದು ನಿರ್ಧರಿಸುತ್ತಾರೋ ಅದೇ ಮಾತ ಭಾಷೆ. 


ಚಂ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


೨) 


೫) 


ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣ ಮಾಧ್ಯಮವನ್ನು ಆಯ್ಕೆ ಮಾಡುವ ಹಕ್ಕು 
ವಿದ್ಯಾರ್ಥಿ ಅಥವಾ ಪೋಷಕ a ನಾಗರಿಕರಿಗಿದೆಯೇ 9 ಮಗು 
ಮತ್ತು ಅದರ ಪರವಾಗಿ ಅದರ ಪೋಷಕರು ಅಥವಾ ಪಾಲಕರು 
ಸಂವಿಧಾನದ ೧೯(೧)(ಎ) ವಿಧಿಯ ಪ್ರಕಾರ ಪ್ರಾಥಮಿಕ ಶಾಲಾ 
ಶಿಕ್ಷಣದ ಬೋಧನಾ ಮಾಧ್ಯಮವನ್ನು ಆಯ್ಕೆ ಮಾಡಬಹುದಾಗಿದೆ. 
ಆದರೆ, ೨೧ ಅಥವಾ ೨೧ಎ) ವಿಧಿಗಳನ್ವಯ ಅಲ್ಲ. 


ಮಾತೃಭಾಷೆ ಹೇರಿಕೆಯಿಂದ ಸಂವಿಧಾನದ ೧೪, ೧೯, ೨೯ ಮತ್ತು 
೩೦ನೇ ವಿಧಿಗಳಿಗೆ ಧಕ್ಕೆಯಾಗುತ್ತದೆಯೇ 9 ತಾಯಿಭಾಷೆಯಲ್ಲಿಯೇ 
ಕಲಿಯಬೇಕೆನ್ನುವ ಒತ್ತಡವು ಸಂವಿಧಾನದ ೧೯, ೨೯, ೩೦ನೇ 
ಮೂಲಭೂತ "ಹಕ್ಕುಗಳಿಗೆ ಧಕ್ಕೆಯನ್ನುಂಟು ಮಾಡುತ್ತದೆ ಎಂದಿದೆ. 


ಸರ್ಕಾರಿ ಅನುದಾನಿತ ಶಾಲೆಗಳು ಮತ್ತು ಖಾಸಗಿ ಹಾಗೂ ಅನುದಾನ 
ರಹಿತ ಶಾಲೆಗಳು ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಗಳಾಗುತ್ತವೆಯೇ 9 
ಸರ್ಕಾರ ಮಾನ್ಯತೆ ಪಡೆದ ಶಾಲೆಗಳೆಂದರೆ ಸರ್ಕಾರಿ ಅನುದಾನಿತ 
ಶಾಲೆಗಳು ಮತ್ತು ಅನುದಾನರಹಿತ ಶಾಲೆಗಳು ಎಂದೇ ಆಗುತ್ತದೆ. 


೩೫೦ ಎ ವಿಧಿಯ ಪ್ರಕಾರ ಅಲ್ಪಸಂಖ್ಯಾತರ ಮಕ್ಕಳ ಪ್ರಾಥಮಿಕ ಶಿಕ್ಷಣ 
ಅವರ ಮಾತೃಭಾಷೆಯಲ್ಲೇ ನಡೆಯಬೇಕು ಎಂದು ಸರ್ಕಾರ 
ಒತ್ತಾಯಿಸಬಹುದೆ ? ೩೦(೧) ನೇ ವಿಧಿಯ ಪ್ರಕಾರ ಅಲ್ಪಸಂಖ್ಯಾತರು 
ಪ್ರಾಥಮಿಕ ಶಿಕ್ಷಣದಲ್ಲಿ ಶಿಕ್ಷಣ ಮಾಧ್ಯಮ ಆರಿಸಿಕೊಳ್ಳುವ ಹಕ್ಕಿದೆ. 
೩೫೦ ಎ ವಿಧಿಯ ಪ್ರಕಾರ ಅವರು ಈ ಹಕ್ಕು ಪಡೆಯಲು ರಾಜ್ಯ 
ಅಥವಾ ಸ್ಥಳೀಯ ಅಧಿಕಾರಗಳು ಅನುಕೂಲ ಕಲ್ಪಿಸಬೇಕು. ಬದಲಾಗಿ 
ಈ ವಿಧಿ ಬಳಸಿ ಸರ್ಕಾರ ಅಲ್ಪಸಂಖ್ಯಾತರು ತಾಯಿಭಾಷೆಯನ್ನೇ 
ಆಯ್ಕೆ ಮಾಡಿಕೊಳ್ಳಬೇಕೆಂದು ಒತ್ತಾಯಿಸುವಂತಿಲ್ಲ. ಇದು ೩೦(೧) ನೇ 
ಉಲ್ಲಂಘನೆಯಾಗುತ್ತದೆ. 


ಈ ತೀರ್ಪಿನ ಮೂಲಕ ಸರ್ವೋಚ್ಚ ನ್ಯಾಯಾಲಯದ ಸಾಂವಿಧಾನಿಕ ಪೀಠ 
ಈ ಪ್ರಕರಣ ಕುರಿತು ತನ್ನ ಮುಂದಿದ್ದ ಎಲ್ಲಾ ಅರ್ಜಿಗಳನ್ನು (ಸಿವಿಲ್‌ 
ಮೇಲ್ಮನವಿ ಎನ್‌ಓಎಸ್‌ ೫೧೬೬-೫೧೯೦, ೨೦೧೩, ೫೧೯೧-೫೧೯೯, 
೨೦೧೩, ೩೨೮೫೮, ೨೦೧೩ ಲಿಖಿತ ಮೇಲ್ಮನವಿ (ಸಿ) ೨೯೦- 
೨೦೦೯) ಗಳನ್ನು ವಜಾಗೊಳಿಸಿದೆ. 


ಈ ತೀರ್ಪನ್ನು ಸಂವಿಧಾನದ ಕಲಮುಗಳ ಅರ್ಥವ್ಯಾಖ್ಯಾನದ ಪರಿಧಿಯಲ್ಲಿ 
ನೀಡಲಾಗಿದೆ. ಕ್ಷ ಹಿನ್ನೆ ಲೆಯಲ್ಲಿ ಮಾತೃ ಭಾಷೆ ಎಂದರೆ ಮಸ ಹುಟ್ಟಿನಿಂದಲೇ 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ತೆ 


ಆಲಿಸುತ್ತಾ ಮಾತಾಡುತ್ತಾ ಬೆಳೆದ ಭಾಷೆ ಅಲ್ಲ'. ಬದಲಾಗಿ ಪೋಷಕರು ಅಥವಾ 
ಪಾಲಕರು ಯಾವುದನ್ನು ಮಗುವಿನ ಮಾತೃಭಾಷೆ ಎಂದು ನಿರ್ಧರಿಸುತ್ತಾರೋ 
ಅದೇ ಮಾತೃಭಾಷೆ. 


ಮಗುವೊಂದು ಶಿಕ್ಷಣ ಪಡೆಯುವಾಗ ಅದರ ಶಿಕ್ಷಣ ಮಾಧ್ಯಮವನ್ನು 
ನಿರ್ಧರಿಸುವಲ್ಲಿ ರಾಜ್ಯ ಸರ್ಕಾರದ ಭಾಷಾನೀತಿ ಅನ್ವಯವಾಗುವುದಿಲ್ಲ. 
ಕಲಿಯುವ ಮಗು ಅಥವಾ ಮಗುವಿನ ಪರವಾಗಿ ಪೋಷಕರು ನಿರ್ಧರಿಸುವ 
ಭಾಷೆಯೇ ಮಗುವಿನ ಶಿಕ್ಷಣ ಮಾಧ್ಯಮವಾಗುತ್ತದೆ. ಒಂದು ವೇಳೆ ಮಗುವೊಂದು 
ಕಡ್ಡಾಯವಾಗಿ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಅದರ ಮಾತೃಭಾಷೆಯಲ್ಲಿಯೇ 
ಪಡೆಯಬೇಕೆಂದು ಒತ್ತಾಯಿಸಿದರೆ ಅದು ಸಂವಿಧಾನದ ಉಲ್ಲಂಘನೆಯಾಗುತ್ತದೆ. 
ಅಂತೆಯೇ ಧಾರ್ಮಿಕ, ಭಾಷಾ ಅಲ್ಪಸಂಖ್ಯಾತರು ಅವರ ಮಾತೃಭಾಷೆಯಲ್ಲಿಯೇ 
ಪ್ರಾಥಮಿಕ ಶಿಕ್ಷಣ ಪಡೆಯಬೇಕೆಂದು ಸರ್ಕಾರ ಒತ್ತಾಯಿಸಿದರೆ ಅದು 
ಸಂವಿಧಾನದ ೩೫೦(ಎ) ವಿಧಿಯನ್ನು ಉಲ್ಲಂಘಿಸಿದಂತಾಗುತ್ತದೆ. 


ಈ ತೀರ್ಪು ಮತ್ತು ಅದು ಎತ್ತಿ ಹಿಡಿದಿರುವ ಹಿಂದಿನ ತೀರ್ಪುಗಳು ನಮ್ಮ 
ಸಂವಿಧಾನದ ಆಧಾರಸ್ತಂಭಗಳಾದ ವ್ಯಕ್ತಿಯ ಮೂಲಭೂತ ಹಕ್ಕುಗಳಲ್ಲಿ 
ಒಂದಾದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಿಂತಿವೆ. ಮಿಕ್ಕೆಲ್ಲ ಹಕ್ಕುಗಳು ಈ 
ಹಕ್ಕುಗಳಿಗೆ ಅಧೀನ ಎ೦ದು ಸಂವಿಧಾನದ ಮೂಲತತ್ವವನ್ನು ಇಲ್ಲಿ ವಿಶ್ಲೇಷಿಸಲಾಗಿದೆ. 
ಆದರೆ ಖಾಸಗಿ ಶಾಲೆಗಳ ಪರವಾಗಿರುವ ಈ ತೀರ್ಪು ಮುಂದೆ ಹಲವಾರು 
ಪ್ರತಿಕೂಲ ಪರಿಣಾಮಗಳನ್ನು ಬೀರಬಹುದಾಗಿದೆ. 


ಶಿಕ್ಷಣ ಮಾಧ್ಯಮ ಇಂಗ್ಲಿಷ್‌ ಅಥವಾ ಪರಭಾಷೆಯಾದರೆ ತನ್ನ ಪರಿಸರದ್ದಲ್ಲದ 
ಭಾಷೆಯನ್ನು ಅರ್ಥೈಸಿಕೊಳ್ಳುವುದರಲ್ಲಿಯೇ ವಿದ್ಯಾರ್ಥಿಯ ಶ್ರಮ ವ್ಯಯವಾಗುತ್ತದೆ. 
ಉರು ಹೊಡೆದು ಗಿಳಿಪಾಠ ಒಪ್ಪಿಸುವಂತಾಗುತ್ತದೆ. ಇದರಿಂದ ನಮ್ಮ ಗ್ರಾಮೀಣ 
ಪ್ರದೇಶದ ಮಕ್ಕಳು ಇಂಗ್ಲಿಷ್‌ ವ್ಯಾಮೋಹದಲ್ಲಿ ಸಿಲುಕಿ ತಮ್ಮ ಮಾತೃಭಾಷೆ 
ಹಾಗೂ ಇಂಗ್ಲಿಷ್‌ ಎರಡರಲ್ಲೂ ಯಶಸ್ವಿಯಾಗುವುದಿಲ್ಲ. ಇದರಿಂದ ವಿದ್ಯಾರ್ಥಿಯ 
ಸೃಜನಶೀಲತೆ ಕಳೆಗುಂದುತ್ತದೆ. ಮಾತೃಭಾಷೆಯಂತೆಯೇ ಇಂಗ್ಲಿಷನ್ನು ಕಲಿಸುವ 
ಪ್ರಯತ್ನವು ಮಗುವಿನ ಭಾವನಾತ್ಮಕ, ಬೌದ್ಧಿಕ ಆರೋಗ್ಯದ ಮೇಲೆ ದಾಳಿ 
ಮಾಡುತ್ತದೆ. ಆದ್ದರಿ೦ದ “ಪ್ರಾದೇಶಿಕ ಭಾಷೆಯಲ್ಲಿ ಏದ್ಯಾಭ್ಯಾಸವನ್ನು ಪಡೆಯುತ್ತಿರುವ 
ಮಗುವಿಗೆ ಇಂಗ್ಲಿಷ್‌ ಭಾಷೆಯನ್ನು ಕಲಿಯುವ ಹಸಿವಿದ್ದರೆ, ಇಂಗ್ಲಿಷ್‌ 
ಮಾಧ್ಯಮದ ಮಗುವು ತನ್ನ ಮಾತೃಭಾಷೆಯ ಬಗೆಗೆ ಒಂದು ವಿಧದ 
ತಾತ್ಸಾರವನ್ನು ಹೊಂದಿರುತ್ತದೆ” ಎಂದಾಗುತ್ತದೆ (ಪ್ರೊ. ಪ್ರಶಾಂತ್‌ನಾಯಕ್‌ 
(ಸಂ) : "ಶಾಲಾ ಶಿಕ್ಷಣದಲ್ಲಿ ಭಾರತೀಯ ಭಾಷೆಗಳು ಕೆಲವು ವಿಚಾರಗಳು, 


೬೨ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಶಾಲಾ ಶಿಕ್ಷಣದಲ್ಲಿ ದೇಶಭಾಷೆಗಳು', ವಿವಿಧ ಲೇಖಕರು, ಕುವೆಂಪು ಭಾಷಾಭಾರತಿ, 
ಬೆಂಗಳೂರು, ೨೦೧೪, ಪು ೧೪೬). 


ಶಿಕ್ಷಣ ತಜ್ಞರ ಪ್ರಕಾರ ಇಂಗ್ಲಿಷನ್ನು ಆಡುಮಾತಾಗಿ ಕಲಿಸದೆ ಪ್ರಾಥಮಿಕ ಶಿಕ್ಷಣದ 
ಹಂತದಲ್ಲಿ ಮಾಧ್ಯಮವಾಗಿ ಹೇರುವುದು ಅವೈಜ್ಞಾನಿಕ. ಪರಕೀಯ ಭಾಷೆಯನ್ನು 
ಶಿಕ್ಷಣ ಮಾಧ್ಯಮವಾಗಿ ಬಳಸುವುದರಿಂದ ಮಾತೃಭಾಷೆಯಲ್ಲಿರುವ ಅಪಾರ 
ದೇಸಿ ಜ್ಞಾನ ಸಂಪತ್ತಿನಿಂದ ಮಕ್ಕಳು ವಂಚಿತರಾಗಬೇಕಾಗುತ್ತದೆ. 


ಮಕ್ಕಳ ಶಿಕ್ಷಣಕ್ಕೆ ಇರುವ ವಿವಿಧ ಸಾಮಾಜಿಕ, ಶೈಕ್ಷಣಿಕ ಆಯಾಮಗಳನ್ನು 
ಗಮನಿಸದೆ ಹಕ್ಕುಗಳ ದೃಷ್ಟಿಯಿಂದ ಮಾತ್ರ ನ್ಯಾಯಾಲಯ ಈ ಪ್ರಕರಣವನ್ನು 
ತೀರ್ಮಾನಿಸಿದೆ. ಈ ತೀರ್ಪಿನ ಪರಿಣಾಮವಾಗಿ ಇಂಗ್ಲಿಷ್‌ ಮಾಧ್ಯಮದ ಶಿಕ್ಷಣ 
ಹೆಚ್ಚಾಗುತ್ತದೆ. ಸಂವಿಧಾನದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿಧಿಗಳನ್ನು ಉಲ್ಲೇಖಿಸಿ 
ರಾಜ್ಯದ ಹಾದಿಬೀದಿಗಳಲ್ಲಿ ಆಕ್ಸ್‌ಫರ್ಡ್‌, ಕೇಂಬ್ರಿಡ್ಜ್‌ ಇತ್ಯಾದಿ ಹೆಸರಿನ 
ಅನುದಾನ ರಹಿತ ಆಂಗ್ಲಮಾಧ್ಯಮದ ಖಾಸಗಿ ಶಾಲೆಗಳನ್ನು ಇನ್ನು ಮುಂದೆ 
ಮುಚ್ಚುವರೆಯಿಲ್ಲದೆ ನಡೆಸಬಹುದಾಗಿದೆ. ಇಂತಹ ಶಾಲೆಗಳನ್ನು ತೆರೆಯುವ 
ಶಿಕ್ಷಣ ವ್ಯಾಪಾರಸ್ಥರಿಗೆ ಮತ್ತಷ್ಟು ಅನುಕೂಲವಾಗುತ್ತದೆ. ಇದರಿಂದ ಶಿಕ್ಷಣದ 
ಖಾಸಗೀಕರಣ ಹಾಗೂ ವ್ಯಾಪಾರೀಕರಣ ಹೆಚ್ಚಾಗುತ್ತದೆ ಮತ್ತು ಸಾಮಾಜಿಕ 
ನ್ಯಾಯ ಹಾಗೂ ಸಮಾನತೆಗೆ ಧಕ್ಕೆ ಉಂಟಾಗಲಿದೆ. ಹೀಗೆ ಖಾಸಗಿ ಶಾಲೆಗಳ 
ಹೆಚ್ಚಳದಿಂದ ಸರ್ಕಾರಿ ಶಾಲೆಗಳು ಆತಂಕದ ಸ್ಥಿತಿ ಎದುರಿಸಬೇಕಾಗುತ್ತದೆ. 


ಇವೆಲ್ಲದರ ಪರಿಣಾಮಗಳನ್ನು ತತ್‌ಕ್ಷಣದ ಪರಿಣಾಮಗಳು ಮತ್ತು ದೂರಗಾಮಿ 
ಪರಿಣಾಮಗಳೆಂದು ಗುರುತಿಸಬಹುದು. ದೇಶೀಯ ಭಾಷೆಗಳು ಶಿಕ್ಷಣ 
ಮಾಧ್ಯಮವಾಗದಿರುವುದು, ಸರ್ಕಾರಿ ಶಾಲೆಗಳು ಮುಚ್ಚಿಹೋಗುವುದು, ಯಾವ 
ಭಾಷೆಯನ್ನೂ ಕಲಿಯದೆ ಮಕ್ಕಳು ಭಾಷಾದರಿದ್ರತನ ಅನುಭವಿಸುವದು, 
ಸರಿಯಾದ ಕಲಿಕೆ ಇಲ್ಲದಿರುವುದು ತತ್‌ಕ್ಷಣದ ಪರಿಣಾಮಗಳಾದರೆ, ದೇಶೀ 
ಸಂಸ್ಕೃತಿಯ ಕಣ್ಮರೆ, ನವ ಉದಾರೀಕರಣದಿಂದ ಸಾಂಸ್ಕೃತಿಕ, ಸಾಮಾಜಿಕ 
ಸಾಮ್ರಾಜ್ಯಶಾಹಿತ್ವ ಮರುಕಳಿಸುವುದು, ಸ್ವಂತಿಕೆ ಇಲ್ಲವಾಗುವುದು, ಶಿಕ್ಷಣ ಕ್ಷೇತ್ರ 
ಸಂಪೂರ್ಣ ಖಾಸಗೀಕರಣ ಹಾಗೂ ಉದಾರೀಕರಣಕ್ಕೆ ಸಿಲುಕಿ ವ್ಯಾಪಾರ 
ವಾಗುವುದು, ಬಡ-ಬಗ್ಗರು ಶಿಕ್ಷಣದಿಂದ ವಂಚಿತರಾಗುವುದು, ನಮ್ಮ ದೇಶದ 
ಮಾನವ ಸಂಪನ್ಮೂಲ ಮತ್ತೊಂದು ದೇಶಕ್ಕೆ ಬಂಡವಾಳವಾಗುವುದು ದೂರಗಾಮಿ 
ಪರಿಣಾಮಗಳಾಗುತ್ತವೆ. 


ಈ ಪರಿಣಾಮಗಳನ್ನು ತಡೆಗಟ್ಟಲು ಯೋಚಿಸಬಹುದಾದರೂ ಕಾರ್ಯಗತವಾಗಲು 
ಕಷ್ಟಸಾಧ್ಯವಾಗುತ್ತದೆ. ಏಕೆಂದರೆ ಇದು ಜಟಿಲ ಸಮಸ್ಯೆಗಳನ್ನೇ ಸೃಷ್ಟಿ 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೬೩ 


ಮಾಡಿರುವುದರಿಂದ ಸುಲಭವಾಗಿ ಪರಿಹಾರವಾಗುವುದಿಲ್ಲ. ಪ್ರಸ್ತುತ ಈ ಸಮಸ್ಯೆ 
ಕರ್ನಾಟಕ ರಾಜ್ಯದ ಸಮಸ್ಯೆಯಾಗಿ ಮಾತ್ರ ಉಳಿದಿಲ್ಲ. ಇಡೀ ರಾಷದ 
ಸಮಸ್ಯೆಯೂ ಆಗಿದೆ. ಸಂವಿಧಾನದ ಚೌಕಟ್ಟನಲ್ಲಿ ಇದು ನಿರ್ಧರಿತವಾಗಿರುವುದರಿಂದ 
ಇದಕ್ಕೆ ಸಂವಿಧಾನದ ತಿದ್ದುಪಡಿಯೆ ಆಗಬೇಕಾಗುತ್ತದೆ. ಇದಕ್ಕೆ ರಾಜಕೀಯ 
ಇಚ್ಛಾಶಕ್ತಿಯ ಅವಶ್ಯಕತೆ ಇದೆ. ಆದರೂ ಇದರ ಹೊರತಾಗಿ ಕ೦ಡುಕೊಳ್ಳಬಹುದಾದ 
ಪರಿಹಾರಗಳ ಬಗ್ಗೆಯೂ ಚಿಂತಿಸಬೇಕಿದೆ. 


ಈ ತೀರ್ಪಿನ ಪ್ರಕಾರ ಶೇಕಡಾ ೮೪ ರಷ್ಟಿರುವ ರಾಜ್ಯದ ಸರ್ಕಾರಿ ಹಾಗೂ 
ಅನುದಾನಿತ ಶಾಲೆಗಳ ಪ್ರಾಥಮಿಕ ಶಿಕ್ಷಣದಲ್ಲಿ ಮಾತೃಭಾಷೆ ಅಥವಾ ಕನ್ನಡ 
ಮಾಧ್ಯಮದಲ್ಲಿ ಶಿಕ್ಷಣ ನೀಡಬಹುದಾಗಿದೆ. ಉಳಿದ ಶೇಕಡಾ ೧೬ ರಷ್ಟು 
ಶಾಲೆಗಳು ಮಾತ್ರ ರಾಜ್ಯದ ಭಾಷಾನೀತಿಯ ಹೊರಗುಳಿಯುತ್ತವೆ. ಈ 
ಶಾಲೆಗಳಿಗೂ ಅನುದಾನ ನೀಡಿದಾಗ ಎಲ್ಲಾ ಶಾಲೆಗಳು ರಾಜ್ಯದ ಭಾಷಾನೀತಿಯ 
ಪ್ರಕಾರವೇ ಶಿಕ್ಷಣ ನೀಡಬೇಕಾಗುತ್ತವೆ. ಇದರಿ೦ದ ಶಾಲೆಗಳ ರಾಷ್ಟೀಕರಣವಾಗಿ 
ಸಮಾನ ಶಿಕ್ಷಣ ಪದ್ಧತಿ ಜಾರಿಯಾಗಲು ಸಾಧ್ಯವಾಗುತ್ತದೆ. 


ಮೊದಲಿಗೆ ಸರ್ಕಾರ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳನ್ನು ಬಲಪಡಿಸಬೇಕು. 
ಈ ನಿಟ್ಟನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷನ್ನು ಒಂದು ಭಾಷೆಯಾಗಿ 
ಸಮರ್ಪಕವಾಗಿ, ಕಡ್ಡಾಯವಾಗಿ ಕಲಿಸಬೇಕಿದೆ. ಆದರೆ ಎಷ್ಟನೇ ತರಗತಿಯಿಂದ 
ಕಲಿಸಬೇಕೆಂಬುದರ ಬಗೆಗೆ ಸೂಕ್ತ ನಿರ್ಣಯ ಹೊಂದಬೇಕಿದೆ. ಇದಕ್ಕಾಗಿ 
ನುರಿತ ಶಿಕ್ಷಕರನ್ನು ನೇಮಿಸಬೇಕಿದೆ. ಪೋಷಕರನ್ನು ಕನ್ನಡ ಮಾಧ್ಯಮದ ಕಡೆಗೆ 
ಆಕರ್ಷಿಸುವಂತೆ ಸರ್ಕಾರಿ ಶಾಲೆಗಳನ್ನು ಗುಣಾತ್ಮಕವಾಗಿ ಉನ್ನತೀಕರಿಸಬೇಕಿದೆ. 
ಈ ಮೂಲಕ ಸರ್ಕಾರಿ ಶಾಲೆಗಳಿಗೆ ಬೇಡಿಕೆ ಹೆಚ್ಚಾಗುವಂತೆ ಉತ್ತಮ ಪಡಿಸುವ 
ಎಲ್ಲಾ ಅವಕಾಶಗಳು ಸರ್ಕಾರಕ್ಕಿದೆ. 


ಪೋಷಕರಿಗೆ ಮಾತೃಭಾಷೆ ಹಾಗೂ ಪರಭಾಷೆಯ ಕಲಿಕಾ ಸಾಮರ್ಥ್ಯದ 
ಅರಿವಿರುವುದಿಲ್ಲ. ಮಗುವಿನ ಭಾಷಾ ಗ್ರಹಿಕೆಯ ಸಾಮರ್ಥ್ಯದ ತಿಳಿವೂ 
ಇರುವುದಿಲ್ಲ. ಭಾಷೆ ಎಂಬುದು ಒಂದು ದಿನದ ಕಲಿಕೆಯಲ್ಲ. ಅದು ನಿರಂತರ 
ಪ್ರಕ್ರಿಯೆ ಹಾಗೂ ಭಾಷೆಯನ್ನು ಕಲಿಯುತ್ತಾ ಹೋದಂತೆ ಅದರ ವಿಸ್ತಾರ ಹೆಚ್ಚೇ 
ಆಗುತ್ತದೆ ಹೊರತು ಪೂರ್ಣವಾಗುವುದಿಲ್ಲ. ಆದ್ದರಿಂದ ಪರಭಾಷೆಯಾದ 
ಇಂಗ್ಲೀಷನ್ನು ಮಗುವಿಗೆ ಚಿಕ್ಕಂದಿನಿಂದಲೂ ಕಲಿಸಿದರೂ ಸಹಜ ಭಾಷೆಯಂತೆ 
ಅದನ್ನು ಕಲಿಯಲಾಗುವುದಿಲ್ಲ. 


ಆರಂಭದಿಂದಲೇ ಇಂಗ್ಲಿಷ್‌ ಮಾಧ್ಯಮದಲ್ಲಿ ಓದಿದರೆ ಅದು ಸುಲಭವಾಗಿ 
ಕರಗತವಾಗುತ್ತದೆಂಬುದು ಪೋಷಕರ ಮನೋಭಾವವಾಗಿದೆ. ಎಲ್ಲ ವಿಷಯಗಳನ್ನು 


ತ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಇಂಗ್ಲಿಷ್‌ನಲ್ಲಿ ಕೇಳುವುದರಿಂದ ಆ ಭಾಷೆ ಬರುತದೆಂಬ ತಿಳಿವು ಇದೆ. ಆದರೆ, 
ಕೇಳುವುದು ಭಾಷೆ ಕಲಿಕೆಯ ಒಂದು ಅಂಶ ಮಾತ್ರ ಇದರಿಂದ ಮಾತು ಮತು 
ಬರವಣಿಗೆ ಬರಲಾರದು. ಏಕೆಂದರೆ ಭಾಷೆಯ ಹುಟ್ಟು ಮಾತಿನ ರೂಪದಲಿ" 
ಅನಂತರ ಬರಹ. ಈ ಬರಹ ಆಡುನುಡಿಯನ್ನು ಪೂರ್ಣವಾಗಿ ಪ್ರತಿಬಿಂಬಿಸಲಾರದು 
ಆದಕಾರಣ ಮೊದಲು ಆಡುಮಾತನ್ನು ಅರಂಭಿಸಿ ಅನಂತರ ಬರಹ ಕಲಿಸುವುದು 
ಭಾಷಾ ಅಧ್ಯಾಪನದಲ್ಲಿ ರೂಢಿ ಎಂಬ ವಿಲ್ಕಂ ಮಾಡ್ತ ಅವರ ಮಾತು ವೈಜ್ಞಾನಿಕ 
ವೆನಿಸುತ್ತದೆ (ಕಲಬುರ್ಗಿ ಎಂ. ಎ೦.(ಸ೦ಂ), ಕರ್ನಾಟಕ ಭಾರತಿ, ೧೯೭೪, 
ಸಂಚಿಕೆ-೧, ಸಂಪುಟ-೭). 


ಇಂಗ್ಲಿಷ್‌ ಬಲ್ಲವರು ಮಾತ್ರ ಬುದ್ಧಿವಂತರು ಅಥವಾ ಜಾಣರು ಎಂದು 
ಪ್ರಸ್ತುತದಲ್ಲಿ ಬಿಂಬಿಸಲಾಗುತ್ತಿದೆ. ಆದರೆ, ಒಂದು ಭಾಷೆ ಕಲಿಕೆಯನ್ನು ಹೆಚ್ಚಿಸಬಹುದೇ 
ಹೊರತು, ಭಾಷೆಯ ಅರಿವೆ ಜಾಣತನವಾಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಪೋಷಕರಿಗೆ 
ಭಾಷಾ ಮಾಧ್ಯಮ ಮತ್ತು ಭಾಷಾ ಕಲಿಕೆಗಳೆರಡೂ ಒಂದೇ ಆಗಿಲ್ಲದಿರುವುದರ 
ಬಗ್ಗೆ ಅರಿವು ಮೂಡಿಸಬೇಕಿದೆ. ಇದರ ಜೊತೆಗೆ ಪೋಷಕರ ಮನವೊಲಿಸುವ 
ಅಥವಾ ಜಾಗೃತಿ ಮೂಡಿಸುವ ಕಾರ್ಯಗಳಾಗಬೇಕು. ಏಕೆಂದರೆ, ಮಕ್ಕಳು 
ಸಂಪೂರ್ಣವಾಗಿ ಮಾತೃಭಾಷೆಯನ್ನು ಕಲಿಯದೆ, ಶಾಲೆಯಲ್ಲಿನ ಇಂಗ್ಲಿಷ್‌ 
ಮಾಧ್ಯಮವನ್ನು ಅರಗಿಸಿಕೊಳ್ಳಲಾಗದೆ ಅತಂತ್ರ ಸ್ಥಿತಿಯಲ್ಲಿರುತ್ತಿರುವುದು ಇಂದು 
ಹೆಚ್ಚಾಗುತ್ತಿದೆ. ಇದು ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನು ಕುಂದಿಸುತ್ತದೆ. ಹೀಗಾಗಿ 
ಪ್ರಾಥಮಿಕ ಶಿಕ್ಷಣವನ್ನು ಮಕ್ಕಳ ಮಾತೃಭಾಷೆ ಅಥವಾ ಮಾತೃಭಾಷೆಯಪ್ಟೆ 
ಆಪ್ತವಾಗುವ ಪ್ರಾದೇಶಿಕ ಭಾಷೆಯಲ್ಲಿ ಕಲಿಸುವಂತೆ ಪೋಷಕರಿಗೆ ತಿಳಿಸುವುದು 
ಅನಿವಾರ್ಯವಾಗಿದೆ. 


ಬಾಲ್ಯದಿಂದಲೂ ಕನ್ನಡ ಮಾಧ್ಯಮದಲ್ಲಿಯೇ ಕಲಿತವರಿಗೆ ಪ್ರೌಢಶಾಲೆಯ 
ಅನ೦ತರದ ಎಲ್ಲಾ ಕೋರ್ಸುಗಳಲ್ಲಿ, ಉದ್ಯೋಗಗಳಲ್ಲಿ ಮೀಸಲಾತಿ ಪ್ರಮಾಣವನ್ನು 
ಹೆಚ್ಚಿಸಬೇಕು. ಹೀಗೆ ಕನ್ನಡ ಮಾಧ್ಯಮದಲ್ಲಿನ ಕಲಿಕೆ ಲಾಭದಾಯಕವಾದರೆ, 
ಕನ್ನಡ ದುಡಿಮೆಯ ಭಾಷೆ ಆದರೆ ಎಲ್ಲರೂ ಈ ಬಗೆಗೆ ಆಸಕ್ತಿ ತಾಳಬಹುದು. 
ಎಲ್ಲಾ ರಾಜ್ಯಗಳ ಸ೦ಸತ್‌ ಸದಸ್ಯರಲ್ಲಿ ಒಮ್ಮತಾಭಿಪ್ರಾಯವನ್ನು ಮೂಡಿಸಿ, 
ಸಂಸತ್ತಿನಲ್ಲಿ ಪ್ರಾದೇಶಿಕ ಭಾಷೆಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕಾನೂನು 
ರೂಪಿಸಲು ಪ್ರಯತ್ನಿಸಬಹುದು. ಸಂಸತ್ತು ಒಮ್ಮತಕ್ಕೆ ಬಂದು ಸಂವಿಧಾನಕ್ಕೆ 
ತಿದ್ದುಪಡಿಯನ್ನು ತರಬಹುದು. ಪ್ರಾದೇಶಿಕ ಭಾಷೆಯ ಉಳಿವಿಗೆ, ಬೆಳವಣಿಗೆಗೆ 
ಸಂಬಂಧಿಸಿದಂತೆ ಮಾರ್ಗದರ್ಶಿ ಸಲಹೆಗಳನ್ನು ನೀಡಬೇಕೆಂದು ಸರ್ವೋಚ್ಚ 
ನ್ಯಾಯಾಲಯದಲ್ಲಿಯೆ ಮನವಿ ಮಾಡಬಹುದಾಗಿದೆ ಹಾಗೂ ಪ್ರಾದೇಶಿಕ 
ಭಾಷೆಯ ಉಳಿವಿಗೆ ಶ್ರಮಿಸುತ್ತಿರುವ ಅಂತರ ರಾಷ್ಟ್ರೀಯ ಸಂಸ್ಥೆಗಳ ನೆರವನ್ನು 


ಪಡೆಯಬಹುದು. 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೬೫ 


ಶಿಕ್ಷಣ ಹಕ್ಕು ಕಾಯಿದೆಯಡಿಯಲ್ಲಿಯೇ ಮಾತ್ನ ೈಭಾಷೆ ಶಿಕ್ಷಣ ನೀಡಲು 
ಸಾಧ್ಯವಾದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಇದಕ್ಕಾಗಿ ಶಿಕ್ಷಣ ತಜ್ಞರು, 
ಸಂಪಿಧಾನ ತಜ್ಞರೊಡನೆ ವಾಮನ 


ಈ ತೀರ್ಪಿನ ಪರಿಣಾಮಗಳು ಮತ್ತು ಅವುಗಳಿಗೆ ಪರಿಹಾರಗಳನ್ನು ಚರ್ಚಿಸಿದರೂ 
ಈ ನ್ಯಾಯಾಲಯದ ತೀರ್ಪು ಹಲವು ಪ್ರಶ್ನೆಗಳನ್ನೆತ್ತಿದೆ. ಅವುಗಳಿಗೆ ನ್ಯಾಯಾಲಯ 
ಮಾತ್ರ ಉತ್ತರ ನೀಡಿಲ್ಲ. ಆ ಪ್ರಶ್ನೆಗಳೆಂದರೆ : 


ಳೀ ಈ ತೀರ್ಪಿನಲ್ಲಿ ಮಕ್ಕಳಿಗೆ ಯಾವ ಭಾಷೆ ಸರಾಗವೆನಿಸುತ್ತದೆಯೋ 
ಅದೇ ಅವರ ಮಾತೃಭಾಷೆ ಎನ್ನಲಾಗಿದೆ. ಆದರೆ, ಮಗುವಿಗೆ ಇಂಥದೇ 
ಭಾಷೆ ಸರಿಹೋಗುತ್ತದೆಯೆಂದು ಹೇಗೆ ನಿರ್ಣಯಿಸಬಹುದು ? ಇದಕ್ಕೆ 
ನ್ಯಾಯಾಲಯ ಯಾವುದೇ ಮಾನದಂಡಗಳನ್ನು ನೀಡಿಲ್ಲ, ಪೋಷಕರ 
ಇಚ್ಚೆಗೆ ಬಿಟ್ಟಿರುವಂತಿದೆ. 


ಫ$ ಈ ಪ್ರಕರಣದ ತೀರ್ಪಿನಿಂದ ಶಿಕ್ಷಣ ಹಕ್ಕು ಕಾಯ್ದೆಯ ಅನುಷ್ಠಾನಕ್ಕೆ 
ತೊಂದರೆಯಾಗಬಹುದೆ 9 ಅಥವಾ ಶಿಕ್ಷಣ ಹಕ್ಕು ಕಾಯ್ದೆಯನ್ನು 
ಸರ್ಕಾರ ತನಗೆ ಅನುಕೂಲವಾಗುವಂತೆ "ಪರಿವರ್ತಿಸಿಕೊಳ್ಳಬಹುದೆ 9 


ಳ* ಅನುದಾನರಹಿತ ಶಾಲೆಗಳ ಸಂಖ್ಯೆ ನಿರಂತರವಾಗಿ ಏರುತ್ತಲೇ 
ಹೋದರೆ, ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳ ಸ್ಥಿತಿ ಮತ್ತಷ್ಟು 
ಬಿಗಡಾಯಿಸುತ್ತದೆಯೇ 9 


4... ೧೯೯೪ರ ಸರ್ವೋಚ್ಛ ನ್ಯಾಯಾಲಯದ ತೀರ್ಪಿನಲ್ಲಿ ಭಾಷಾ 
ಅಲ್ಪಸಂಖ್ಯಾತರ ಮಕ್ಕಳಿಗೆ ೧ನೇ ತರಗತಿಯಿಂದ ಅವರ ಮಾತೃ 
ಭಾಷೆಯಲ್ಲದ ಕನ್ನಡವನ್ನು ಕಡ್ಡಾಯಗೊಳಿಸಿದ್ದು ಕಾನೂನುಬದ್ಧವಲ್ಲವೆಂದು 
ಹೇಳಲಾಗಿದೆ. ಆದರೆ, ಪ್ರಸ್ತುತ ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ 
೧ನೇ ತರಗತಿಯಿಂದಲೇ ಯಾರ ಮಾತೃಭಾಷೆಯು ಅಲ್ಲದ ಇಂಗ್ಲಿಷ್‌ 
ಕಲಿಕೆಯನ್ನು ಆರಂಭಿಸಿರುವುದು ಕಾನೂನುಬದ್ಧವಾಗುತ್ತದೆಯೇ 9 


ಹೀಗೆ ಹಲವಾರು ಪ್ರಶೆ ಗಳಿದ್ದರೂ ಸರ್ಕಾರ ಸದ್ಯಕ್ಕೆ ಶಿಕ್ಷಣ ಮಾಧ್ಯಮ ಶೈಕ್ಷಣಿಕ 
ಗುಣಮಟ್ಟದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ವು ಸರ್ವೋಜ್ಚ 
ನ್ಯಾಯಾಲಯ ಹೇಳಿರುವುದನ್ನೇ ಪ್ರಶ್ನಿಸಿ ಪುನರ್‌ ಪರಿಶೀಲನಾ ಅರ್ಜಿ 
ಸಲ್ಲಿಸಿತ್ತು. ಇದರಿಂದ ಸರ್ಕಾರ "ಮತ್ತೆ ಸಂವಾದ ಚೌಕಟ್ಟಿನಲ್ಲಿ ಮೇಲ್ಮನವಿ 
ಸಲ್ಲಿಸುವುದು ಕೊನೆಗುಳಿದಿರುವ ಒಂದು ತಾಂತ್ರಿಕ ಕಾರಣವಷ್ಟೇ ಆಗುತ್ತದೆ. 
ಆದರೆ, ಈ ಅರ್ಜಿ ತಿರಸ್ಕಾರಗೊಂಡಿತು. 


೬೬ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಶಿಕ್ಷಣ ಮಾಧ್ಯಮದ ಬಗೆಗಿನ ಈ ತೀರ್ಮಾನ ಪೋಷಕರು ಹಾಗೂ ಮಗುವಿಗೆ 
ಬಿಟ್ಟ ವೈಯಕ್ತಿಕ ನೆಲೆಯಲ್ಲಿನ ವಿಚಾರವಾಗುಳಿದಿದೆ. ಇದರಿಂದ ಯಾರು ಯಾವ 
ಭಾಷೆಯನ್ನಾ] ದರೂ ಮಾತ ಓಭಾಷೆಯನ್ನಾಗಿ ಸ್ವೀಕರಿಸಬಹುದಾಗಿದೆ. ಅದು ಅವರ 
ಸ್ವಾತಂತ್ರ ವಾಗಿದೆ. ಆದರೆ, ರಾಜ್ಯಭಾಷೆ ಸಾರ್ವತ್ರಿಕವಾದದ್ದು, ಸಾಮಾಜಿಕವಾದದ್ದು 
ಹಾಗ bes ನಾಡಿಗೆ ಸಂಬಂಧಿಸಿದ್ದು, ಇದರ ಬಳಕೆಯ ಹಕ್ಕನ್ನು ರಾಜ್ಯ 
ಸರ್ಕಾರ ಪರಿಣಾಮಕಾರಿಯಾಗಿ ರೂಪಿಸಬೇಕಿದೆ. ಆದ್ದರಿಂದ ಕನ ಡವನ್ನು 
ಕನಿಷ್ಠ ಕನ್ನಡದ ಮಕ್ಕಳಿಗೆ ಕರ್ನಾಟಕದಲ್ಲಿ ಅನರ್ಜಕರತವಾಗಿ ಶಿಕ್ಷಣ 
ಮಾಧ್ಯಮವನ್ನಾಗಿ ಹಾಡ ಮತ್ತು ಆ ಮೂಲಕ ಕನ್ನಡ ಭಾಷೆ ಮತ್ತು 
ಸಂಸ್ಕ ತಿಯನ್ನು ಇಂದಿನ ಜಾಗತೀಕರಣದ ಶಕ್ತಿಗಳು ನಡೆಸಿರುವ ದಾಳಿಯಿಂದ 
ಒಳ ಪ್ರಯತ್ನಿಸಬೇಕಿದೆ. 


ಸರ್ಕಾರ ಈಗ ತಮಿಳುನಾಡು ಸರ್ಕಾರದ ಮಾದರಿಯಲ್ಲಿ ಈ ಪ್ರಕರಣದ 
ತೀರ್ಪನ್ನು ನಿಭಾಯಿಸಲು ಪ್ರಯತ್ನಿ ಸುತ್ತಿದೆ. ಸಂವಿಧಾನದ ೧೯ನೇ ವಿಧಿಯಡಿಯಲ್ಲಿ 
ಮಾತ್ರ ಮಗು ಮತ್ತು ಪೋಷಕರು "ಮಾತ ಭಾಷೆಯನ್ನು ನಿರ್ಧರಿಸುವ ಹಕ್ಕು 
ಹೊಂದಿದ್ದಾರೆ. ಆದರೆ. ೨೧, ೨೧(ಎ) ವಿಧಿಗಳ ಶಿಕ್ಷಣ ಹಕ್ಕು ಕಾಯ್ದೆಯಡಿಯಲ್ಲಿ 
ಹ ಅವಕಾಶವಿಲ್ಲ. ಇದರ ಪ್ರಕಾರ ಉಚಿತ ಹಾಗೂ ಕಡ್ಡಾಯ "ಶಿಕ್ಷಣವನ್ನು ಕೇಳುವ 
ಮಗು ರಾಜ್ಯದ ಭಾಷಾನೀತಿಯಂತೆಯೇ ಶಿಕ್ಷಣ ಪಡೆಯಬೇಕಿದೆ. ಇಲ್ಲಿ ಪ್ರತ್ಯೇಕ 
ವಾಗಿ ತನ್ನಿಚ್ಛೆಯ ಭಾಷೆಯೇ ಮಾಧ್ಯಮವಾಗಬೇಕೆಂದು ಕೇಳುವಂತಿಲ್ಲ. ಇದನ್ನು 
ಬಳಸಿಕೊಂಡು ಸರ್ಕಾರ ಶಿಕ್ಷಣ ಹಕ್ಕು ಕಾಯ್ದೆಗೆ ಸೂಕ್ತ ತಿದ್ದುಪಡಿ ತರುವುದರ 
ಕುರಿತು ಚಿಂತಿಸುತ್ತಿದೆ. ಮುಂದೆ ಇದರ ಪರಿಣಾಮವನ್ನು ಕಾದು ನೋಡಬೇಕಿದೆ. 


ಭಾರತ ಸಂವಿಧಾನದಲ್ಲಿ ಶಿಕ್ಷಣ ಮತ್ತು ಭಾಷೆಗೆ ಸಂಬಂಧಿಸಿದಂತೆ ಯಾವ ನೀತಿ 
ನಿರೂಪಣೆಯೂ ಇಲ್ಲ. ಬಹುಶಃ ಸಂವಿಧಾನದ ರಚನೆಯ ಸಂದರ್ಭದಲ್ಲಿ 
ಭಾರತದ ಭಾಷಾಸ್ಥಿತಿ ತಿಳಿಯಾಗಿ ಹಾಗೂ ಸ್ಥಿರವಾಗಿ ಇಲ್ಲದಿದ್ದುದೇ ಒಂದು 
ಕಾರಣವಾಗಿರಬಹುದು ಹಾಗೂ ಭಾಷಾವಾರು ಪ್ರಾಂತರಚನೆಯಾದುದರಿಂದ 
ಆಯಾ ರಾಜ್ಯಗಳು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸಮಗ್ರ ಭಾಷಾ ನೀತಿಯನ್ನು 
ರೂಪಿಸಿಕೊಳ್ಳಲು ಅನುವಾಗಲಿ ಎಂದಿದ್ದಿರಬಹುದು..... ಈ ಹಿನ್ನೆಲೆಯಲ್ಲಿ 
ಕರ್ನಾಟಕ ರಾಜ್ಯವು ತನ್ನದೇ ಆದ ರೀತಿಯಲ್ಲಿ ಸುತ್ತೋಲೆ, ಆದೇಶ, ಇಟ, 
ನೀತಿ ಇತ್ಯಾದಿಗಳನ್ನು ರಚಿಸಿ ಭಾಷಾಶಿಕ್ಷಣವನ್ನು ಅನುಷ್ಠಾನಗೊಳಿಸಲು 
ಹೊರಟಾಗ ಉಚ್ಚ ಹಾಗ ಸರ್ವೋಚ್ಛ ನ್ಯಾಯಾಲಯಗಳಲ್ಲಿ ಮೊಕದ್ದಮೆಗಳನ್ನು 
ಎದುರಿಸಿ ತೀರ್ಪುಗಳನ್ನು ಪಡೆದಿದೆ. ಆವು: “ತೀರ್ಪು' ಗಳೇ ಹೊರತು 'ನ್ಯಾಯ' 
ಎಂದೇನೂ ಅಲ್ಲ (ಭ. ಮಲ್ಲಿಕಾರ್ಜುನ ೨೦೧೪, ಪು ೧೧೪) ಎಂದು 
ಗುರುತಿಸಿರುವುದು ಸರಿಯಾಗಿಯೆ ಇದೆ. 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೬೭ 


ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಭಾಷಾವಾರು ರಾಜ್ಯಗಳ ರಚನೆಯ ಅನಂತರ 
೧೯೫೯-೬೦ರಿಂದ ಇಂದಿನವರೆಗಿನ ಶಿಕ್ಷಣದಲ್ಲಿ ಭಾಷೆ ಹಾಗೂ ಭಾಷಾ 
ಮಾಧ್ಯಮದ ಆಯ್ಕೆಯ ವಿಷಯ; ತಃ "" ಹನ್ನೆಲೆಯಲ್ಲಿ ರಾಜ್ಯದ ಇಂದಿನ 
ಭಾಷಾಸಿತಿ ಜಾಡಿ ಭಾಷಾ ಶಿಕ್ಷಣ, ಆ... ವಿದ್ಯಾರ್ಥಿಗಳು; ಶಿಕ್ಷಣದಲ್ಲಿ 
ಕಲಿಸುವ ಭಾಷೆಗೂ ಬೋಧನೆಯ ಭಾಷಾಮಾಧ್ಯಮಕ್ಕೂ “ನೇರ ಸ ಸಂಬಂಧವಿದ್ದು 
ಒಂದರ ಚರ್ಚೆ ಇನ್ನೊಂದನ್ನು ಹೊರತುಪಡಿಸಿ ಆಗುವಂತಿಲ್ಲ. ಹೀಗಾಗಿ 
ಕರ್ನಾಟಕದಲ್ಲಿ ಪ್ರೌಢಶಾಲಾ ಹಂತದಲ್ಲಿ "ಯಾವ ಭಾಷೆಯನ್ನು ಪ್ರಥಮ 
ಭಾಷೆಯಾಗಿ ಕಲಿಸಬೇಕು ?' ಎಂದು ೧೯೭೯ ರಲ್ಲಿ ಆರಂಭವಾದ ಮಾತುಕತೆ 
೩೫ ವರ್ಷ ನಡೆದು "ಯಾರಿಗೆ ಶಿಕ್ಷಣ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಳ್ಳುವ 
ಹಕ್ಕು ಇದೆ ?' ಎಂಬಲ್ಲಿಗೆ ಬಂದಿದೆ (ಭ. ಮಲ್ಲಿಕಾರ್ಜುನ, ಪುಟ ೧೧೬, 
ಅದೇ). 


೧೯೮೯ ರ ಉಚ್ಚ ನ್ಯಾಯಾಲಯದ ಎದುರಿದ್ದ ಮೊಕದ್ದಮೆಯಲ್ಲಿ ನ್ಯಾಯಮೂರ್ತಿ 
ಎಂ. ರಾಮಾಜೋಯಿಸ್‌ ಅವರು ನೀಡಿದ್ದ ತೀರ್ಪು ಇಡೀ ದೇಶದ ಶಿಕ್ಷಣ 
ನೀತಿಗೆ ಮಾದರಿಯ ತೀರ್ಪಾಗಿತ್ತು ಆ ತೀರ್ಪಿನ ಪ್ರಕಾರ ಪ್ರಾಥಮಿಕ 
ಹಂತದಿಂದಲೇ ಮಕ್ಕಳು ತಮ್ಮ ಮಾತೃಭಾಷೆಯ ಅಥವಾ ತಮ್ಮ ಸ್ವ 
ಆಯ್ಕೆಯಿಂದ ಪ್ರದೇಶ ಭಾಷೆಯಲ್ಲಿ ಶಿಕ್ಷಣ ಪಡೆಯಬಹುದಾಗಿತ್ತು. ಹೀಗೆ 
ಮಾತೃಭಾಷೆಯಲ್ಲಿಯೇ ಶಿಕ್ಷಣ ನೀಡುವ ಪ್ರಾಥಮಿಕ ಶಾಲೆಗಳನ್ನು ತೆರೆಯಲು 
ಕ. ಕ್ರಮ ಕೈಗೊಳ್ಳಬಹುದಿತ್ತು. ಈ ಹಿನ್ನೆಲೆಯಲ್ಲಿ ಕನ್ನಡ ಹ ಭಾಷೆಯ 
ಮಕ್ಕಳೆಲ್ಲರೂ ತಮ್ಮ ಮಾತ ಭಾಷೆಯಲ್ಲಿ ಶಿಕ್ಷಣ. ಪಡೆಯಲು ಅನುಕೂಲವಾಗಿರುವ 
ಈ ತೀರ್ಪು ಮಹತ್ವದ್ದಾಗಿತ್ತು ಹಾಗೆಯೇ ಎರಡನೇ ಭಾಷೆ ಕಲಿಯುವ 
ಹಂತದಿಂದ ಕನ್ನಡ ವಿದ್ಯಾರ್ಥಿಗಳು ಇಂಗ್ಲಿಷನ್ನು, ಕನ್ನಡೇತರರು ಕನ್ನಡ ಅಥವಾ 
ಇಂಗ್ಲಿಷನ್ನು ಕಲಿಯುವ ಅವಕಾಶವಿದ್ದು, ಅಖಿಲ ಭಾರತ ಸೇವೆಯಲ್ಲಿರುವ 


ನೌಕರರ ಮಕ್ಕಳು, ಆಂಗ್ಲೊ ಇಂಡಿಯನ್ನರು ಮಾತ್ರ ಇಂಗ್ಲಿಷ್‌ನಲ್ಲಿ "ಶಿಕ್ಷಣ 
ಪಡೆಯಬಹುದಿತ್ತು 


ಈ ತೀರ್ಪನ್ನು ೧೯೯೩ರ ಸರ್ವೋಚ್ಚ ನ್ಯಾಯಾಲಯವು ಮಾನ್ಯ ಮಾಡಿ 
“ಪ್ರಾಥಮಿಕ ಹ೦ಿತದಲ್ಲಿ ಮಕ್ಕಳಿಗೆ ಮಾತೃ ಭಾಷೆಯಲ್ಲಿಯೇ ಶಿಕ್ಷಣ ನೀಡಬೇಕು. 
ಪರಕೀಯ ಭಾಷೆಯಲ್ಲಿ ಕಲಿತರೆ ಅವರ ಕಲಿಕೆ ಅಸ್ವಾಭಾವಿಕ, ಯಾಂತ್ರಿಕ 
ಹಾಗೂ ಯಾತನಾಮಯವಾಗುತ್ತದೆ. ಪ್ರತಿಯೊಂದು ರಾಜ್ಯದ ಭಾಷೆಯನ್ನು 
ಪ್ರೋತ್ಸಾಹಿಸುವುದು ಆಯಾ ರಾಜ್ಯದ ಕರ್ತವ್ಯ. ಆದ್ದರಿಂದ ಕನ್ನ! ಡವನ್ನು 
ಕಲಿಯುವಂತೆ ಒತ್ತಾಯಿಸುವುದು ವಾ ಬರ್ಥಿಗಳ ಮೇಲೆ ಹೊರಿಸಿದ ಅನ್ಯಾ ಯದ 
ಹೊರೆಯಂತಾಗುತ್ತದೆ ಎಂಬುದು ಅಸಮರ್ಥನೀಯ” ಎಂದು ತೀರ್ಮಾನಿಸಿತ್ತು. 


೬೮ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಈ ತೀರ್ಪುಗಳಿಂದ ಕರ್ನಾಟಕದಲ್ಲಿ ಕನ್ನಡ ಭಾಷೆಯೇ ಕನ್ನಡದ ಮಕ್ಕಳಿಗೆ 
ಶಿಕ್ಷಣ ಮಾಧ್ಯಮವಾಗುವಲ್ಲಿ ಹಾಗೂ ಎರಡನೇ ಭಾಷೆ ಕಲಿಯುವ ಹಂತದಿಂದ 
ಇಂಗ್ಲೀಷನ್ನು ಭಾಷೆಯಾಗಿ ಕಲಿಯಬಹುದೆಂಬ ಸ್ಪಷ್ಟ ನಿರ್ದೇಶನ ದೊರಕಿತ್ತು 
ಈ ಮೂಲಕ ನ್ಯಾಯಾಲಯ ಒಂದು ಸಿದ್ದಾಂತವನ್ನು ಎತ್ತಿಹಿಡಿಯಿತು. ಆದರೆ 
ಧಿ > Den 

೨೦೧೪ರ ಸರ್ವೋಚ್ಛ ನ್ಯಾಯಾಲಯದ, ಮಗು ಮತ್ತು ಅದರ ಪರವಾಗಿ 
ಅದರ ಪೋಷಕರು ಅಥವಾ ಪಾಲಕರು ಸಂವಿಧಾನದ ೧೯(೧)(ಎ) ವಿಧಿಯ 
ಪ್ರಕಾರ ಪ್ರಾಥಮಿಕ ಶಾಲಾ ಶಿಕ್ಷಣದ ಬೋಧನಾ ಮಾಧ್ಯಮವನ್ನು ಆಯ್ಕೆ 
ಮಾಡಬಹುದಾಗಿದೆ ಎಂಬ ತೀರ್ಪು ಹಿಂದಿನ ತೀರ್ಪಿನ ಉದ್ದೇಶವನ್ನೇ 
ತಲೆಕೆಳಗು ಮಾಡಿದಂತಾಗಿದೆ. ಇದರಿಂದ ಕನ್ನಡ ಮಾತ್ರ ೈಭಾಷೆಯ ಮಕ್ಕಳಾದರೂ 
ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಪಡೆಯುವುದು ತಪ್ಪಿಹೋದಂತಾಗಿದೆ. ಇವರು 
ಜಡ ತಮಗಿಷ ಷ್ಪವಾದ ಅಥವಾ ತಮ್ಮ ಪೋಷಕರು. ಆಯ್ಕೆ ಮಾಡಿದ ಭಾಷಾ 
ಮಾಧ್ಯಮದಲ್ಲಿ "ಶಿಕ್ಷಣ ಪಡೆಯುವಂತಾಗಿದೆ. 


ಹೀಗಾಗಿ ೧೯೮೨-೮೪ ರ ಗೋಕಾಕ್‌ ಭಾಷಾ ಸಮಿತಿಯ ವರದಿಯಿಂದ 
ಏರ್ಪಟ್ಟ ಕನ್ನಡ ಭಾಷಾ ಮತ್ತು ಮಾಧ್ಯಮದ ವಿಚಾರ ೨೦ ವರುಷಗಳಲ್ಲಿ 
ಉಲ್ಲಣಗೊಂಡಿದೆಯೇ ಹೊರತು. ಪರಿಹಾರವಾಗಿಲ್ಲ. ಪರಿಹಾರಕ್ಕಾಗಿ ಪ್ರಯತ್ನಿಸಿದ 
ಸರ್ಕಾರದ ಕ್ರಮಗಳೆಲ್ಲವು ವಿಫಲಗೊಂಡಿವೆ. ಅಂತೆಯವಿ ಸರ್ವೋಚ್ಛ 
ನ್ಯಾಯಾಲಯದ ತೀರ್ಪಿಗಾಗಿ ಕಾಯಲಾಗಿತ್ತು. ಆದರೆ ಅದರ ತೀರ್ಪು ಗೆ 
ಜದ ತುತ್ತು ಬಾಯಿಗಿಲ್ಲ' ಎಂಬಂತಾಗಿದೆ. 


i 


ಸಂಕ್ರಮಣ ಪ್ರಕಾಶನ : ಏಳು ಕೃತಿಗಳು 


* ಬಾನುಲಿ 9 ಮಧ್ಯಬಿಂದು ಫಿ ಗಾಂಧೀಸ್ಮರಣೆ 
* ಚಂಪಾ ಲಹರಿ * ಅಂಚಿಲ್ಲದ ಆಕಾಶ * "ಚಂಪಾ'ದಕೀಯ 
೯ ಅನಾರೋಗ್ಯವೇ ಭಾಗ್ಯ... 


ಈ ಏಳು ಕೃತಿಗಳ ಒಂದು ಸೆಟ್‌ ರೂ. ೫೦೦/-ಕ್ಕೆ ಲಭ್ಯ 


ರಿಜಿಸ್ಟರ್ಡ್‌ ಅಂಚೆಯಲ್ಲಿ ಬರಲಿದೆ. 
- ಸಂಪಾದಕರು 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ | ೬೯ 


| ಕಾವ್ಯ | 


ಏರಿ 


* ಚಾಂದ್‌ ಪಾಷ ಎನ್‌. ಎಸ್‌. 


ಜಡ್ಡುಗಟ್ಟಿದ ದೇಹಗಳಿಗೆ, 

ಗೊಡ್ಡು ಪುರಾಣದ ಮಜ್ಜನ ಮಾಡಿಸಿ 
ಬದಲಾವಣೆಯ ಬಟ್ಟೆ ತೊಡಿಸಿದರು, 
ಬೆತ್ತಲೆ ಭಾವನೆಗಳ ಮರೆಸಿ 


ಬಿಗುಮಾನವೇ ಬಿಗಿಯಾಗಿದೆ 

ಮತ್ತೇ, ಬಿಗಿಯುವುದೇಕೆ ಸಾಲು ಸರಪಳಿ?) 
ಶತಮಾನದ ಸೂತಕ ಪುತ್ರರು ನಾವು 
ಮತಿಹೀನ ಮಾತುಗಳಿಂದ ಮರೆಸುವುದೇಕೆ? 
ಮಣ್ಣಲ್ಲೇ ಮಲಗಿರುವಾಗ 

ಮಾತಿಲ್ಲದ ಮಲ್ಲಿಗೆಯ ಮುಡಿಸಬೇಕೆ? 


ಇದು ನಗ್ನ ನೈತಿಕತೆಯ ರೂಪಾಂತರವೇ? 
ಭಗ್ನಗೊಳಿಸಿತು ಭಾವಲಹರಿಯ! 

ನಿಮ್ಮದೇ ಹೆಜ್ಜೆಯ ಮೂಡಿದ 

ಅನೈತಿಕ ಆಕೃತಿ ನಾವು 

ಮತ್ತೆ, ಮತ್ತೆ ಸಂಭಾವಿತರೆಂದು ಹೇಳಬೇಕೇ? 


ಎಸೆದ ಎಂಜಲಿನ ತುತ್ತಿನ ತುಕಡಿಗೆ 


ನಂಜಿನ ರೂಪಕವೇ, ನೈವೇದ್ಯ ಮಾಡುವ 
ಕೈಗಳೇಕೆ? ಬಾಯಿಗಳೇಕೆ? 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಚಕ್ರ ಚಕ್ತದ ನಡುವೆ 


ಎ ಮುಟ್ದಾದಾಗ ಲ 
ಅಮ್ಮನ ಮಾಮೂಲಿ ತಕರಾರು 
ಮೂರು ದಿನಗಳವರೆಗೆ ನಿಷಿದ್ದ 
ಅಡುಗೆ ಮತ್ತು ದೇವರಕೋಣೆಗೆ. 


ತಲೆಯ ಮೇಲಿಷ್ಟು ಸಗಣಿ ಚಿಮುಕಿಸಿ 
ಹರಿದ ಛಾಪೆ, ಮುರಿದ ತಟ್ಟಿಬಟ್ಟಲು 
ಕೊಟ್ಟು ಮನೆಯ ಮೂಲೆಯಲ್ಲಿನ 
ಕತ್ತಲೆಯ ಕೋಣೆಯೊಳಗೆ ವಾಸ. 


ದೂರದಿಂದಲೆ ಹೊಟ್ಟೆಗಿಷ್ಟು ತುತ್ತು 
ಹೊದ್ದಚಾದರಕೆ ನಕ್ಷತ್ರಗಳ ಎಣಿಕೆ 
ಕಂಬನಿ ಕರೆಕಟ್ಟಿದೆ ರೆಪ್ಲೆಗಳಂಚಿನಲಿ 
ತೊಲೆಯ ಹಲ್ಲಿಯೊಂದೆ ಲೊಚಗುಟ್ಟಿದೆ 


ದೂರದಿ ಕಂದೀಲ ಕಂಗೆಟ್ಟ ಬೆಳಕಿನಲಿ 
ಹೀಗೆ ಕಳೆಯುತಿದೆ' ಸದ್ದಿಲ್ಲದೆ ರಾತ್ರಿ 
ಆರತಿ ಎತ್ತಿ ಸಡಗರಿಸಿದ ಆ ರಾತ್ರಿ 
ಇಷ್ಟು ಸಂಭ್ರಮ ಸಾಕೆ ಹೆಣ್ಣಾದುದಕ್ಕೆ 


ಮಾಸ ತಪ್ಪಿದರೆ ಅಮ್ಮನಿಗೆ ದಿಗಿಲು 
ಅನುಮಾನದ ಸುನಾಮಿ ಅಲೆಗಳೆದ್ದು 
ಅಬ್ಬರ ಬಡಿದು ಕಣ್ಣಂಚು ಕಪ್ಪುಗಟ್ಟಿದ 
ಏನಾಯ್ತೆ ಪ್ರಶ್ನೆ.. ಆಡಲೆ ಬೇಡವೆ ಬ್‌ 


ಅಮ್ಮಾ ನೀನು ನನ್ನ ೦ತೆಯೆ ಅಲ್ಲವೆ? 
ನಿನಗೂ ನನ್ನ ತು ಆಗುವುದಿಲ್ಲವೆ? 

ನಿನ್ನಮ್ಮನೂ ಹೀಗೆ ಕೇಳಿದ್ದಳೆ ಅ೦ದು? 
ನಾನೂ "ಕೇಳಬೇಕೆ ಮಗಳ ಮುಂದು.. 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


[ ಕಾವ್ಯ | 


* ಅನಿತ ಎಂ. ಎಸ್‌. 


೭೧ 


| ಕಾವ್ಯ | 


ಈ ಪ್ರೀತಿಯೆಷ್ಟು ನಿಕೃಷ್ಟ...! : | 


ಪಿಪಿ 


* ಸುಧಾ ಚಿದಾನಂದಗೌಡ 


ಸೆಟೆದು ನಿಲಬೇಕೆನಿಸಿದಾಗ 
ಗುಲಾಮಳಾಗಿಸಿತು 

ರೋಷವುಕ್ಕುವಾಗ ಕಣ್ಣೀರಾಯಿತು 

ಜನುಮ ಮೊಳೆಯುವಾಗ ನೆತ್ತರು ಕಾರಿತು 
ಸಸಿಯಾಗುವಾಗ ಕೊಡಲಿಯ ಕಾವಾಯಿತು 
ಹಸಿರು ಟಿಸಿಲೊಡೆಯುವಾಗ 
ಬಡಬಾನಲವೇ ಅಗಿಬಿಟ್ಟಿತು 

ಮುಗಿಲು ಮುಟ್ಟಬೇಕೆನುವಾಗ 

ಬುಡ ಕಡಿದು ದಾರುಣವಾಯ್ತು 


ಸನಾತನವೇ, 
ನಿನ್ನ ನಿಕೃಷ್ಟ ಕಣ್ಣಿಗೆ 
ಈ ಪ್ರೀತಿಯೆಷ್ಟು ನಿಕೃಷ್ಟ... 


ಆಸರೆಯಾಗುವಾಗ ಉಸಿರು ತಿರುಗಿತು 
ಧಾರೆಯೆರೆಯುವಾಗ ಅಸೂಯೆ ಮೊರೆಯಿತು 
ಅಪರೂಪಕೆ ದೊರೆಯುವ 

ಅನುರಾಗದ ಹರಿವು ಕೆಂಪುರಗುತವಾಯ್ತು 
ಚಂದದ ಸಂಸಾರವಾಗುವಾಗ 
ಮರ್ಯಾದೆಯ ಮುಸುಕು ಹೊದೆಯಿತು 
ಆತ್ಮಗಳ ಹತ್ಯೆಯಾಯಿತು 


ಸನಾತನವೇ, 
ನಿನ್ನ ನಿಕೃಷ್ಟ ತೀರ್ಪಿಗೆ 
ಈ ಪ್ರೀತಿಯೇ ನಿಕೃಷ್ಟವಾಯಿತೇ..?! 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಅನುವಾದ 
ನನಗೆ ವಯಸ್ಸಾಗುತ್ತಿದೆ 


* ರಾಬರ್ಟ ಕ್ರಾಶ್‌ 


ನಾನು ಹೇಳುವೆ, ನನಗೆ ವಯಸ್ಸಾಗುತ್ತಿದೆ. ನಾನು ಕನಸುವೆ 
ಬಹುವಾಗಿ ನನ್ನ ತಾಯಿಯನು. ನಿನ್ನೆ ರಾತ್ರಿ ಕನಸಲಿ 
ನಮ್ಮ ಮನೆಯ ಹಿಂದೆ, ಗುಡ್ಡದ ಮೇಲೆ, 

ಅವಳು ತೋಟದಲ್ಲಿದ್ದಳು. ಅವಳು ನಿಂತಿದ್ದಳು. 


ನಾನು ಬಟಾಣಿ ಬಳ್ಳಿಗಳಲಿ ಆಡುತ್ತಿದ್ದೆ. ನಾವು ಸಂತೋಷವಾಗಿದ್ದೆವು 
ಕನಸಲಿ, ನಾವು ಯಾರೂ ಕದಲಲಿಲ್ಲ. ಬಹುಶಃ ನಾನು ಆಟ 
ಆಡುತ್ತಿರಲಿಲ್ಲ. | 

ನಾನು ಬಟಾಣಿ ಕಾಯಿಗಳ ಕೀಳಲು ಮಂಡಿವೂರಿರಬೇಕು. 

ನನ್ನ ತಾಯಿ ತನ್ನ ಮುಂಗವಚ ಹಿಡಿದಿದ್ದಳು- 


ನಾವಿಬ್ಬರೂ ಜೊತೆಯಾಗಿ ಕಿತ್ತ ಬಟಾಣೆಗಳಿಗಾಗಿ ಅವಳು 
ಅಲುಗಾಡದೆ ನಿಂತಿದ್ದಳು 

ನನಗೆ ಗೊತ್ತು ಅವಳು ನನ್ನನು ನೋಡುತ್ತಿದ್ದಳು 

ಅವಳು ನಾನು ಬೆಳೆಯುವುದನೇ ನೋಡುತ್ತಿದ್ದಳು. ಒಂದು ಕೆಟ್ಟ 
ಕಳೆಯ ಹಾಗೆ, 

ಅವಳು ಹೇಳಬಯಸಿದ್ದಳು. ಅದು ಅವಳಿಗೆ ಮೆಚ್ಚುಗೆಯದಿತ್ತು. 


ನನಗೆ ವಯಸ್ಸಾಗುತ್ತಿದೆ. ನಾನು ಸಂತೋಷವಾಗಿರುವೆನೆಂದು 
ಹೇಳುವುದಿಲ್ಲ. 

ಇನ್ನೊಂದು ಅರ್ಥದಲ್ಲಿ ಶಾಂತವಾಗಿದ್ದೇನೆ. ನಿಜವಾಗಲೂ 
ನಾವಂದುಕೊಂಡಂತೆ 

ಸಾವು ವೈರಿಯಲ್ಲ. ಅದೊಂದು ರೀತಿಯ ಕಾಯುವಿಕೆ 


ಅದೊಂದು ಮರತೇ ಹೋಗಿತ್ತು. ಮತ್ತೆ ಈಗ ನೆನಪಾಗುತ್ತಿದೆ, 
ಸಾವು ಗೆಳೆಯನಂತೆ ತೋರುತಿದೆ. ನಿನ್ನೆ ರಾತ್ರಿ 
ನನ್ನ ಕನಸಲಿ, ನಾನು ತೋಟದಲ್ಲಿ ಆಡುತ್ತಿದ್ದೆ 


ಕಿನಡಿಯನ್‌ ಮೂಲದಿಂದ ಕನ್ನಡಕ್ಕೆ : ಶಂಕರಗೌಡ ಸಾತ್ಮಾರ 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೭೩ 


೭೪ 


[ ಕಾವ್ಯ | 


* ಪ್ರಕಾಶ ಜಿ. ಖಾಡೆ 
೬ 


ಅವರು ನಡೆಯುವುದನ್ನು 
ಹೇಳಿಕೊಟ್ಟರು, 
ನಿಲ್ಲಬೇಕಾದದ್ದು ನನ್ನ ಕೆಲಸ. 


ಅವರು ಮಾತನಾಡುವುದನ್ನು ಹೇಳಿಕೊಟ್ಟರು, 
ಕೇಳಿಸಿಕೊಳ್ಳುವುದು ನನ್ನ ಕೆಲಸ 

ಅವರು ಅಡುಗೆಗೆ ಉಪ್ಪನ್ನು 

ಇಂತಿಷ್ಟೇ ಹಾಕಲು ಹೇಳಿದರು, 

ಖಾರ ನನ್ನ ಆಯ್ಕೆ ಎಂದರು. 


ಬಿಸಿಲಾದಾಗ ಮರವನ್ನು 
ಮಳೆಯಾದಾಗ ಮರೆಯನ್ನು 
ಆಶ್ರಯಿಸಲು ಹೇಳಿದರು, 
ಚಳಿಯ, ಆಯ್ಕೆ ನನಗೆ ಬಿಟ್ಟರು. 


ಯಾಕೋ ಗೊತ್ತಿಲ್ಲ 

ಈಗ ಅವರು ಏನನ್ನೂ ಹೇಳುವುದು 
ಬಿಟ್ಟುಬಿಟ್ಟಿದ್ದಾರೆ 

ನಾನು ಹೇಳಲು ಆರಂಭಿಸಿದ್ದೇನೆ. 


ಜಿ 


ಬತ್ತಿಯಾಗಿ ಉರಿದು ಹೋಗಬೇಕು 
ಬೆಳಕಾಗುವ ತೃಪ್ತಿಗೆ 


ಕಟ್ಟಿಗೆಯಾಗಿ ಸುಟ್ಟು ಕೊಳ್ಳಬೇಕು 
ರೊಟ್ಟಿ ಸುಡುವ 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಉಣುವ ಹೊಟ್ಟೆಗಳ ಹಸಿವಿಗೆ, 

ನೆಲಕ್ಕೆ ಹಸಿರಾಗಿ ಮುಗಿಲಿಗೆ ಮೋಡವಾಗಿ 
ಸುಳಿವ ಗಾಳಿಗೆ ತಂಪಾಗಿ 

ಇರುವಷ್ಟು ಕಾಲ ಇದ್ದಂತೆ ಅನಿಸಿ 

ನಿಮ್ಮ ನಾಲಗೆಯ ನುಡಿಯಾಗಬೇಕು. 
ನಿಮ್ಮ ಕಣ್ಣಿನ ನೋಟವಾಗಬೇಕು 

ಪುಟ್ಟ ಹೃದಯದಲ್ಲಿ 

ಒಂದಿಷ್ಟು ಜಾಗ ಖಾತ್ರಿ ಮಾಡಿಕೊಳ್ಳಬೇಕು, 
ಬದುಕಿನ ಸಾಕ್ಷಿಗೆ. 


ಕ್ಷೆ 


ಬರೆಯುವವರ 

ಕೊಲ್ಲುವ ಕಟುಕರ ಆತ್ಮಕ್ಕೆ ಶಾಂತಿ ಕೋರಲು 
ಓದುವದು ನಿಲ್ಲಿಸ ಬೇಕೆಂದಿದ್ದೇನೆ 
ಕೇಳಿಸಿಕೊಳ್ಳದ 

ಕಿವಿ ಪೊರೆಯ ಮುಚ್ಚಿಕೊ೦ಂಡವರ 

ಎದಿರು ತಲೆ ಚಚ್ಚಿಕೊಳ್ಳದೇ 

ಮಾತಿಗೆ ಕೀಲಿ ಜಡಿಯಬೇಕೆಂದಿದ್ದೇನೆ. 
ಯಾವ ಹಾಡಲ್ಲೂ 

ಹೃದಯದಲ್ಲಿ ಅದ್ದಿ ತೆಗೆದ ಪದಗಳಿಲ್ಲದೇ 
ರಕ್ತಕಾರುವ ಭಾವಗಳ ನಾಗಾಲೋಟಕ್ಕೆ 
ತತ್ತರಿಸಿ ಹೋಗದೆ 

ಶಾಂತಿಬೀಜಗಳ ಜತನಕ್ಕಾಗಿ ಜತನವಾಗಿಟ್ಟುಕೊಳ್ಳಬೇಕೆಂದಿದ್ದೇನೆ. 


ಎಲ್ಲವೂ ಇದ್ದ 

ಬದುಕುವ ಜೀವ ಜಾತ್ರೆಗೆ 

ಯಾರೂ ಕರೆದುಕೊಂಡು ಹೋಗಬೇಕಿಲ್ಲ 
ಎಲ್ಲರೂ ಖರೀದಿಗೆ ನಿಂತಿದ್ದಾರೆ 
ಮಲಗಿದವರ ಕನಸುಗಳಿಗೆ ಬೆಂಕಿ ಹಚ್ಚಿ 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೭೫ 


| ಕಾವ್ಯ 1 


ಲಿಘೋರ್ನಿಯಾ ಮ್ಯುಜಿಯಂದಲ್ಲಿ. 


ಕೆಲಿಫೋರ್ನಿಯಾ ಮ್ಹುಜಿಯಂದಲ್ಲಿ. * 


ಪಕ್ಷಿ 


* ಜಿ. ಎಚ್‌. ಹನ್ನೆರಡುಮಠ 
ಕೆಲಿಘೋರ್ನಿಯಾ ಮ್ಯುಜಿಯಂದಲ್ಲಿ... 


ಕಡಲು ಆ ಕಡೆ ಕಾಡು ಈ ಕಡೆ 
ಏನು ಎಂಥಾ ಸಂಗಮಾ 
ಕೆಲಿಘೋರ್ನಿಯಾ ಫೆಸಿಫಿಕ್ಕಿನ 
ವಿಶ್ವ ಸುಂದರ ಸಂಭ್ರಮ 


ಕೆನೆಯ ಬಣ್ಣಕೆ ಕೆಂಪು ಕೊಟ್ಟರೆ 
ಸೇಬು ಕಿತ್ತಳೆ ಈ ಜನಾ 
ದುಡಿಮೆಯೊಂದೆ ನಡೆವ ಮಂತ್ರವು 
ಯಂತ್ರ ವಿಸ್ಮಯ ತನುಮನಾ 


ಯೋಗವಿಲ್ಲದ ಭೋಗಸಂಸ್ಕೃತಿ 
ಶುದ್ಧ ಸುತ್ಯದ ದುಡಿಮೆಯು 
ಇಲ್ಲಿ ಎಲ್ಲಾ ಎಲ್ಲ ತುಂಬಿದೆ 
ಪ್ರೀತಿ ಮಾತ್ರವೆ ಸೊನ್ನೆಯು 


ಶಕ್ತಿ ಇಲ್ಲಿದೆ ಸೊತ್ತು ಇಲ್ಲಿದೆ 
ಆತ್ಮ ಹಪಹಪಿ ಪಡುತಿದೆ 
ಬಣ್ಣ ಬೆಡಗಿನ ಭವ್ಯ ಬದುಕಿದೆ 
ಅ೦ತರಾತ್ಮವೆ ಸತ್ತಿದೆ 

ಜೀವ ಗೋರಿಯ ಕಟ್ಟಿದೆ 


(ಕೆಲಿಘೋರ್ನಿಯಾದ ಫೆಸಿಫಿಕ್‌ ಮ್ಯುಜಿಯಂದಲ್ಲಿ : ೧.೧೧.೨೦೧೫) 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


| A ಸಂಕ್ರಮಣ ಬಳಗದ ಬಂಗಾರ ಹಬ್ಬ 
| 5” ಪ್ರಥಮ ಸಂಕ್ರಮಣ ಸಾಹಿತ್ಯ ಸಮ್ಮೇಳನ 


ಬೂತು ಕ್ಲ. ೨೦೧೬ ಮಾರ್ಚ್‌ ೧೨-೧೩, ಎನ ಡ್‌್‌ 
೧೯೬: ೧ 
ಸ್ಥಳ : ಶಿಕ್ಷಕರ ಸದನ, ಮೈಸೂರು ಬ್ಯಾಂಕ್‌ ಹತ್ತಿರ, ಬೆಂಗಳೂರು... 


ಮೊದಲ ದಿನ : ಮಾರ್ಚ್‌ ೧೨ : ಉದ್ಭಾಟನೆ 
ಮುಂಜಾನೆ ೧೦-೦೦ ರಿಂದ ೧೧-೦೦ 


ಸ್ವಾಗತ ಪ್ರೊ. ಸಿದ್ಧಲಿಂಗ ಪಟ್ಟಣಶೆಟ್ಟಿ 
ಪ್ರಸ್ತಾವನೆ-ಆಶಯ : ಪ್ರೊ. ಚಂದ್ರಶೇಖರ ಪಾಟೀಲ (ಚಂಪಾ) 
ಉದ್ಭಾಟನೆ ನ್ಯಾಯಮೂರ್ತಿ ಶ್ರೀ ಶಿವರಾಜ ಪಾಟೀಲ 
ನಿರ್ವಹಣೆ ಡಾ. ಎಚ್‌. ಎಸ್‌. ಎಂ. ಪ್ರಕಾಶ 


೧೧-೦೦ ರಿಂದ ೧೨-೦೦ : ಕವಿಗೋಷ್ಠಿ - ಒಂದು : ಸಂಕ್ರಮಣ ಬಳಗದ ಹಿರಿಯ ಕವಿಗಳು 
ನಿರ್ವಹಣೆ ಕ ಆರ್‌. ಜಿ. ಹಳ್ಳಿ ನಾಗರಾಜ 
ರಾಜಶೇಖರ ಮಠಪತಿ (ರಾಗಂ) 
ಸುಜಾತಾ ಕುಮಟಾ 


i 


೧೨-೦೦ ರಿಂದ ೧-೩೦ : 
ಗೋಷ್ಠಿ ೧ : ಜಾಗತಿಕ ಮೂಲಭೂತವಾದ ಮತ್ತು ನಮ್ಮ ನಡುವಿನ ಇಂಡಿಯಾ 


9 ಡಾ. ಮುಬಾಫ್ಫರ್‌ ಅಸ್ಸಾದಿ 


9 ಶ್ರೀ ಕೆ. ಎಸ್‌. ಪಾರ್ಥಸಾರಧಿ ನಿರ್ವಹಣೆ : 
9 ಶ್ರೀಮತಿ ಪಿ. ಕುಸುಮಾ ಅಯರಹಳ್ಳಿ ಡಾ. ಎಚ್‌. ಎಸ್‌. ಎಂ. ಪ್ರಕಾಶ 


ಊಟಕ್ಕಾಗಿ ೩೦ ನಿಮಿಷ 
SSS Ses 


೨-೦೦ ರಿಂದ ೩-೩೦ : 

ಗೋಷ್ಠಿ ೨ : ಭಾರತದ ಸಂವಿಧಾನ : ಆಶಯಗಳು-ಸವಾಲುಗಳು 
ಡಾ. ಬಿ. ಎಲ್‌. ಶಂಕರ 
9 ಶ್ರೀಮತಿ ಪ್ರಮೀಳಾ ನೇಸರಗಿ 


€ ಶ್ರೀ ಎಸ್‌. ಎಚ್‌. ಪಟೇಲ ರ್ಮ 


೩-೩೦ ರಿಂದ ೫-೦೦: 

ಗೋಷ್ಠಿ ೩ : ಇಂಡಿಯಾದಲ್ಲಿ ಸೆಕ್ಯುಲರಿಸಂ ಸ್ವರೂಪ 
* ಡಾ. ರಾಜೇಂದ್ರ ಚೆನ್ನಿ 
- € ಶ್ರೀಮತಿ ಕೆ. ನೀಲಾ 
* ಶ್ರೀ ಅಗ್ನಿ ಶ್ರೀಧರ 


ನಿರ್ವಹಣೆ : 
ಶ್ರೀ ಬಿ. ಎಂ. ಷಂಸುದ್ದೀನ್‌ 


೫-೦೦ ರಿಂದ ೬-೩೦ : 
ಗೋಷ್ಠಿ ೪ : ಕನ್ನಡ ಚಿತ್ರೋದ್ಯಮ ಮತ್ತು ಡಬಿಂಗ್‌ ಸಂಸ್ಕೃತಿ 


9 ಡಾ. ಸಿ. ಎನ್‌. ರಾಮಚಂದ್ರನ್‌ 
ಅ ಶ್ರೀಮತಿ ಮಾಳವಿಕಾ ಅವಿನಾಶ ನಿರ್ವಹಣೆ : 
9 ಡಾ. ತುಮಕೂರು ಚಂದ್ರಕಾಂತ ಡಾ. ಕೆ. ಪುಟ್ಟಸ್ವಾಮಿ 


ತ ಘಘೂೂಪೂಪಘೂೂಘೂೂೂೂಘಪಾಘಾೀ ಘೊ ೂ ೌೂೀೌಘೂಘಥೂಥಳ ಘೂ ಘೂಘಪೂಘಪ್ಷಘೌ/;: /7೫೯೫೫ಉ ಪು ೊೂಕಘಘಗಕಾಗಘಾ /)ಸಗದೂಗಓಾಗ/ಸಗಾಗ ್ಣ:್ಣ ್ಣ- -। 1 ವಗ 


ಓ-೩೦ ರಿಂದ ೭-೩೦ : 
ಸುಗಮ ಸಂಗೀತ : ಶ್ರೀ ಮೃತ್ಯುಂಜಯ ದೊಡ್ಡವಾಡ ಮತ್ತು ತಂಡ 
ತಬಲಾ ವಾದನ : ಪಂ. ಸತೀಶ ಹಂಪಿಹೊಳಿ ಮತ್ತು ವೃಂದ 


ಚಾ ಘಾ ಘಾಲಾ ರಾರ ಘಪಪಗಾಗಾ ಘ)ಐಾಗಾರಾಗಸಾಕಾಸಸ 77777 


೭-೩೦ ರಿಂದ ೮-೩೦ : ಕವಿಗೋಷ್ಠಿ - ಎರಡು 
ನಾಡಿನ ನಾನಾ ಭಾಗದ ಸಂಕ್ರಮಣ ಕವಿಗಳು 
ನಿರ್ವಹಣೆ : ಸುಕನ್ಯಾ ಮಾರುತಿ ಈ ಪ್ರಕಾಶ ಹಲಗೇರಿ ಅ ಬಸವರಾಜ ಸಬರದ 


ಾಘಾಣಾಣಾಭಾಘಾಾಧಾಾಾರಾಾವಾ ರಾರಾ ರ ತ 3// 


ಎರಡನೆಯ ದಿನ : ಮಾರ್ಚ್‌ ೧೩ 


es 
ಮುಂಜಾನೆ ೧೦ ರಿಂದ ೧೧-೩೦ 


ಗೋಷ್ಠಿ ೫ : ಶಿಕ್ಷಣದಲ್ಲಿ ಸಮಾನತೆಯ ಹುಡುಕಾಟ 
9 ಡಾ.ವಿ. ಪಿ ನಿರಂಜನಾರಾಧ್ಯ 


9 ಶ್ರೀಮತಿ ಹೇಮಲತಾ ಮಹಿಷಿ ನಿರ್ವಹಣೆ : 
9 ಡಾ. ಬಿ. ಎಂ. ಪುಟ್ಟಯ್ಯ ಶ್ರೀ ಶಿವಶಂಕರ ಹಿರೇಮಠ 


೧೧-೩೦ ರಿಂದ ೧-೦೦ 

ಗೋಷ್ಠಿ ೬ : ಮಹಿಳಾ ಚಳುವಳಿ - ಇಂದು ಮತ್ತು ನಾಳೆ 
ಅ ಡಾ. ಎಚ್‌. ಎಸ್‌. ಅನುಪಮಾ 
9 ಡಾ. ಆರ್‌. ಸುನಂದಮ್ಮ ನಿರ್ವಹಣೆ : 
9 ಡಾ. ಹಾಲತಿ ಸೋಮತೇಖರ ಡಾ. ಸು. ಶಿ. ಕಾಡನಕುಪ್ಪೆ 

ಊಟಕ್ಕಾಗಿ ೩೦ ನಿಮಿಷ 
೧-೩೦ ರಿಂದ ೩-೦೦ :; 
ಗೋಷ್ಠಿ ೭ : ಕರ್ನಾಟಕದ ರೈತ ಚಳುವಳಿಗಳು : ತಾಳಿಕೆಯ ಮಾರ್ಗಗಳು 

9 ಡಾ. ಹಿ. ಶಿ. ರಾಮಚಂದ್ರೇಗೌಡ 


ಅ ಶ್ರೀಮತಿ ಕೆ. ಎಸ್‌. ನಂದಿನಿ ಜಯರಾಮ ನಿರ್ವಹಣೆ : 
9 ಡಾ. ಸಿದ್ದನಗೌಡ ಪಾಟೀಲ ಡಾ. ಬೋರೇಗೌಡ ಚಿಕ್ಕಮರಳಿ 


೭೮ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಅ ಪಪ ಫೂಘೂಘಘೂಘೋೂಘಘೂಘಘಾ,:ಸಗಗಸಾಸಾಗಗಣಾಣಾಕಾಸಾಸಾಾ ನಾ 


೩-೦೦ ರಿಂದ ೪-೩೦ ; 
ಗೋಷ್ಠಿ ೮ : ಮಾಧ್ಯಮಗಳು : ಸಂಕಷ್ಟ ಮತ್ತು ಜವಾಬ್ದಾರಿ 
ಅ ಶ್ರೀ ಗಂಗಾಧರ ಹಿರೇಗುತ್ತಿ 


ಅ ಡಾ. ಆರ್‌. ಪೂರ್ಣಿಮಾ 
9 ಶ್ರೀ ರವೀಂದ್ರ ರೇಶ್ಮ 


ನಿರ್ವಹಣೆ : 
ಶ್ರೀ ಜಿ. ಎನ್‌. ರಂಗನಾಥರಾವ್‌ 
೪-೩೦ ರಿಂದ ೬-೦೦ : ಕವಿಗೋಷ್ಠಿ - ಮೂರು 
ರಾಜಧಾನಿಯ ಕವಿಗಳು 
ನಿರ್ವಹಣೆ : ನಾಗ್ತಿಹಳ್ಳಿ ರಮೇಶ 9 ಕೆ ಶರೀಫಾ ಅ ನೇ. ಭ. ರಾಮಲಿಂಗಶೆಟ್ಟ 


೬-೦೦ ರಿಂದ ೬-೩೦ : ವಂದನೆಗಳೊಂದಿಗೆ ಸಮಾರೋಪ 


ಬಂಗಾರ ಹಬ್ಬದ ಈ ಸಂದರ್ಭದಲ್ಲಿ ನಮ್ಮೊಂದಿಗಿರುವ ಬಳಗ 


* ಜಿಎಸ್‌ ಸಿದ್ಧಲಿಂಗಯ್ಯ * ಚಂದ್ರಶೇಖರ ಕಂಬಾರ * ಗಿರಡ್ಡಿ ಗೋವಿಂದರಾಜ * ಸಿದ್ಧಲಿಂಗ ಪಟ್ಟಣಶೆಟ್ಟಿ 
* ಸುಮತೀಂದ್ರ ನಾಡಿಗ * ಚಂದ್ರಕಾಂತ ಕುಸನೂರ * ಚೆನ್ನವೀರ ಕಣವಿ * ಕೆಎಸ್‌ ನಿಸಾರ ಅಹಮದ್‌ 
* ಟಿಜಿ ರಾಘವ * ರಾಮದಾಸ * ಎಂ. ಅಕಬರ ಅಲಿ * ಸೋಮಶೇಖರ ಇಮ್ರಾಪುರ * ರಾಜೀವ 
ತಾರಾನಾಥ * ಸುಬ್ರಾಯ ಚೊಕ್ಕಾಡಿ * ಷ ಶೆಟ್ಟರ್‌ * ಸಿಪಿಕೆ * ಜಿಎಸ್‌ ಭಟ್ಟ ಉಬರಡ್ಕ * ದುಷ್ಕಂತ 
ನಾಡಗೌಡ * ಅಬ್ದುಲ್‌ ಮಜೀದ್‌ಖಾನ್‌ * ಪಂಚಾಕ್ಷರಿ ಹಿರೇಮಠ * ವೀರೇಂದ್ರ ಸಿಂಪಿ * ವ್ಯಾಸರಾವ 
ನಿಂಜೂರ * ಸಿ.ಪಿ.ಕೆ. * ಎಚ್‌ಎ೦ ಮರುಳಸಿದ್ದಯ್ಯ * ಕೆವಿ ತಿರುಮಲೇಶ * ಗಿರೀಶ ಕಾರ್ನಾಡ * ಅರಾ 
ಮಿತ್ರ * ಪರಂಜ್ಯೋತಿ * ಬಿಟಿ ದೇಸಾಯಿ * ಲಕ್ಷ್ಮೀನಾರಾಯಣ ಭಟ್ಟ * ತಾರಾನಾಥ ನಾಗವಾರ * ಪ್ರಭಾಕರ 
ಬಿರಾಳ * ಎಸ್‌ ದಿವಾಕರ * ವೀಣಾ ಶಾಂತೇಶ್ವರ * ಗುರುಲಿಂಗ ಕಾಪಸೆ * ದೊಡ್ಡರಂಗೇಗೌಡ * ರಾಜಶೇಖರ 
ನೀರಮಾನ್ವಿ * ಜಿಎಸ್‌ ಅಮೂರ * ಮಾಧವ ಕುಲಕರ್ಣಿ * ಸತ್ಯನಾರಾಯಣ ಅಣತಿ * ಬಿಆರ್‌ ಲಕ್ಷ್ಮಣರಾವ್‌ 
* ರಾಜಶೇಖರ ಮನ್ನೂರ * ಜಯರಾಮ ಹೆಗಡೆ * ಜಖಬಂದಿರ ಬಿದರಕುಂದಿ * ಎಂಬಿ ನಟರಾಜ * 
ಅನಾ ಪ್ರಸನ್ನ * ಕೆಬಿ ಬ್ಯಾಳಿ * ಬನ್ನಂಜೆ ಗೋವಿಂದಾಚಾರ್ಯ * ಜಂಬಣ್ಣ ಅಮರಚಿಂತ * ದೇವನೂರ 
ಮಹಾದೇವ * ಕಾಳೇಗೌಡ ನಾಗವಾರ * ಮೋಹನ ಚೆನ್ನಿ * ವಸಂತ ಕುಷ್ಟಗಿ * ಕ್ಯಾತನಹಳ್ಳಿ ರಾಮಣ್ಣ 
* ಚೆನ್ನಣ್ಣ ವಾಲೀಕಾರ * ಧರಣೇಂದ್ರ ಕುರಕುರಿ * ಕೆ ಎಸ್‌ ಮಧುಸೂದನ * ಬಿ A en 
* ಮಲ್ಲಿಕಾರ್ಜುನ ಹಿರೇಮಠ * ಚ ಸರ್ವಮಂಗಳ * ಶಂಸ ಐತಾಳ * ಆರ್ಯ * ಎಂವಿ ಶರ್ಮಾ 
ತದ್ಧಲಸೆ * ಜಯಂತ ಕಾಯ್ಕಿಣಿ * ಮಲ್ಲಿಕಾರ್ಜುನ ಬನ್ನಿ * ಶಿವಪ್ರಕಾಶ ಶಿಗ್ಲಿ * 
ನಾ ಮೊಗಸಾಲೆ * ಡಿ.ಎ. ಶಂಕರ * ಕಮಲಾ ಹೆಮಿಗೆ * ಈಶ್ವರ ಚಂದ್ರ * ಮುರಳೀಧರ ಉಪಾಧ್ಯ * 

ಹವೆಂ ಕಾಖಂಡಿಕಿ * ಪರಮೇಶ್ವರ ಹೆಗಡೆ * "ಅಶೋಕ ಮಠದ * ಟಿಎನ್‌ ಸೀತಾರಾಮ * 
ಜಿಪಿ ಬಸವರಾಜು * ಜಿ ಭಾಸ್ಕರಮಯ್ಯ * ಡಿಎಸ್‌ ನಾಗಭೂಷಣ * ಕೆ ರಾಘವೇಂದ್ರ ರಾವ್‌ * ಅರುಣಕುಮಾರ 
ಹಬ್ಬು ಕ ಪ್ರಭುಸ್ವಾಮಿ ಮಠ * ಉದಯಕುಮಾರ ಹಬ್ಬು * ಬಿವಿ ಗುಂಜೆಟ್ಟ * ಆನಂದ ಜುಂಜರವಾಡ 
+ ಜತ ನಾಯಕ * ಬರಗೂರು ರಾಮಚಂದ್ರಪ್ಪ * ಹೊಮ ಪಂಡಿತಾರಾಧ್ಯ * ಮೋಹನ ಹಬ್ಬು * ವಿಎನ್‌ 
ಲಕಿ ಕ್ಷೀನಾರಾಯಣ * ಚೆ ರಾಮಸ್ವಾಮಿ * ಎನ್‌ಎಸ್‌ ರಘುನಾಥ * ಎಂಜಿ ಈಶ್ವರ * ಎಸ್‌ವಿ ಪ್ರಭಾವತಿ 
$ "ಕಲ್ಲ ಶಿವೋತ್ತಮರಾವ್‌. * ಕಾಮರೂಪಿ * ಬಸವರಾಜ ನಾಯ್ಕರ * ಶ್ರೀಕಂಠ "ಕೂಡಿಗೆ * ಚಂದ್ರಶೇಖರ 

ತಾಳ್ಯ * ಟಿಜಿ ಭಟ್ಟ ಹಾಸಣಗಿ * ಅಗ್ರಹಾರ ಕೃಷ್ಣಮೂರ್ತಿ 
(ಇವರೆಲ್ಲ ಸಂಕ್ರಮಣ ಮೊದಲ ಹಂತದ ಬರಹಗಾರರು : ೧೯೬೪-೭೫). 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೭೯ 


ಶಿವರಾಮಯ್ಯ * ಅಲ್ಲಮಪ್ರಭು ' ಬೆಟ್ಟದೂರ * ಎಂಎನ್‌ ವ್ಯಾಸರಾವ್‌ * ಓಎಲ್‌ ನಾಗಭೂಷಣ ಸ್ವಾಮಿ * 
ಸಂಪಿಗೆ ತೋಂಟದಾರ್ಯ * ಹಶಿ ಭೈರನಟ್ಟಿ * ಅಶೋಕ ಶೆಟ್ಟರ * ಎ ಮುರಿಗೆಪ್ಪ * ಸಿದ್ಧಲಿಂಗ ದೇಸಾಯಿ 
* ಮಗು ಬಿರಾದಾರ * ಎಸ್‌ ಶಿವಾನಂದ * ಸುಚೇತನ ಸ್ವರೂಪ * ಸತೀಶ ಕುಲಕರ್ಣಿ * ಬಿದರಹಳ್ಳಿ 
ನರಸಿಂಹಮೂರ್ತಿ * ಎನ್‌ವಿ ಭಾಗ್ಯಲಕ್ಷ್ಮಿ * ಆರ್ಕೆ ಮಣಿಪಾಲ * ಕುಂ ವೀರಭದ್ರಪ್ಪ * ಸರಜೂ ಕಾಟಕರ 
* ಇಂದೂಧರ ಹೊನ್ನಾಪುರ * ಸಿದ್ಧಲಿಂಗಯ್ಯ * ಮಂಗ್ಳೂರು ವಿಜಯ * ಚಲಂ ಬೆನ್ನೂರತರ್‌ * ಎಚ್‌ಎಲ್‌ 
ಕೇಶವಮೂರ್ತಿ * ಕೃಷ್ಣ ಮಾಸಡಿ * ಡಿವಿ ರಾಜಶೇಖರ * ಹೊರೆಯಾಲ ದೊರೆಸ್ವಾಮಿ * ಶೂದ್ರ ಶ್ರೀನಿವಾಸ 
* ಬಾಪು ಹೆದ್ದೂರ ಶೆಟ್ಟಿ * ಹನುಮಂತು * ಬಸವರಾಜ ಸಬರದ * ಬಿಟಿ ಲಲಿತಾನಾಯಕ * ಶಿವರಾಮು 
ಕಾಡನಕುಪ್ಪೆ * ಗಂಗಾಧರ , ಮೊದಲಿಯಾರ * ಆರ್‌ ಪೂರ್ಣಿಮಾ * ಸಿ ವೀರಣ್ಣ * 
ಕೆ ಎಸ್‌ ಭಗವಾನ * ಎಚ್‌ ಗೋವಿಂದಯ್ಯ - ಕಿಕ್ಕೇರಿ ನಾರಾಯಣ * ರಂಗಾರೆಡ್ಡಿ ಕೋಡಿರಾಂಪುರ * 
ಮೀರಾ ಚಕ್ರವರ್ತಿ * ಮನ ಜವರಯ್ಯ * ಸಿಪಿ ಸಿದ್ಧಾಶ್ರಮ * ಚೆನ್ನಪ್ಪ ಕಟ್ಟಿ * ಎಎಂ ಮದರಿ * ಆರ್‌ಜಿ 
ಹಳ್ಳಿ ನಾಗರಾಜ * ರುದ್ರಪ್ಪ ಹನಗವಾಡಿ * ರುದ್ರಪ್ಪ ಕಾಯಿ * ಪಿಆರ್‌ ಮುತಾಲಿಕ * ಪಿಕೆ ರಾಜಶೇಖರ 
* ಎಚ್‌ಎಸ್‌ ಶಿವಪ್ರಕಾಶ * ಎಸ್‌ ಮಾಲತಿ * ಪ ಮಲ್ಲೇಶ * ರೇವಣಸಿದ್ಧ ಪೂಜಾರ * ಕಲೀಂ ಬಾಷ 
* ಜಹೊ ನಾರಾಯಣಸ್ವಾಮಿ * ಅನ್ನದಾನಿ ಹಿರೇಮಠ * ಎಸ್‌ಜಿ ಸಿದ್ಧರಾಮಯ್ಯ * ಬಾಳಣ್ಣ ಶೀಗಿಹಳ್ಳಿ 
* ಜಿ ರಾಮಕೃಷ್ಣ * ಟಿಪಿ ಅಶೋಕ * ಎಚ್‌. ಎಸ್‌. ಉಮೇಶ * ಚಂದ್ರಶೇಖರ ಆಲೂರ * ಮಲ್ಲೇಪುರಂ 
ಜಿ ವೆಂಕಟೇಶ * ಕುಮಾರ ಚಲ್ಕ * ರಾಗೌ * ಚಿಂತಾಮಣಿ ಕೊಡ್ಡೆಕೆರೆ * ಪದ್ಮರಾಜ ದಂಡಾವತಿ * ಶಶಿಧರ 
ಭಟ್ಟ ಬಳಗುಳಿ * ಸುವರ್ಣ ಕಾಡನಕುಪ್ಪೆ * ಗುರುಮೂರ್ತಿ ಜೋಗನಹಳ್ಳಿ * ಸಿವಿ ವೇಣುಗೋಪಾಲ * 
ವೀರಣ್ಣ ದಂಡೆ * ಕಡಕೋಳ ಮಲ್ಲಿಕಾರ್ಜುನ * ರಾಮಕೃಷ್ಣ ಗುಂದಿ * ಜಯಪ್ರಕಾಶ ಮಾವಿನಕುಳಿ * ಗುರುರಾಜ 
ಬೀಡಿಕರ * ವೃಷಭೇಂದ್ರ ಅರ್ಕಸಾಲಿ * ಯಡೂರು ಮಹಾಬಲ * ಐಆರ್‌ ಪ್ರಮೋದ * ಕೆಪಿ ದೇವೇಂದ್ರಯ್ಯ 
* ಎಸ್‌ಆರ್‌ ವಿಜಯಶಂಕರ * ಬಾಮ ಬಸವರಾಜಯ್ಯ * ಎಷ್ಟು ನಾಯ್ಕ * ಈರಪ್ಪ ಕಂಬಳಿ * ಸುಕನ್ಯಾ 
ಮಾರುತಿ * ವೈದೇಹಿ * ಪುರುಷೋತ್ತಮ ಬಿಳಿಮಲೆ * ಎಸ್‌ ಮಂಜುನಾಥ * ಗುರುರಾಜ ಬೆಣಕಲ್‌ * 
ತೇಜಸ್ವಿ ಕಟ್ಟೀಮನಿ * ಸನತ್‌ ಬೆಳಗಲಿ * ಬಿ ಕೃಷ್ಣಮೂರ್ತಿ * ಹಿಶಿ ರಾಮಚಂದ್ರೇಗೌಡ * ಸಿದ್ದನಗೌಡ 
ಪಾಟೀಲ * ಬಸವರಾಜ ವಕ್ಕುಂದ * ಹ ಸೋಮಶೇಖರ * ಸಿಎಸ್‌ ಚಂಪಾವತಿ * ಬಿ ಸೋಮಶೇಖರ 
* ಕೇಶವರೆಡ್ಡಿ ಹಂದ್ರಾಳ * ಶಿವಮೊಗ್ಗ ಸುಬ್ಬಣ್ಣ * ಗುರುಮೂರ್ತಿ ಪೆಂಡಕೂರ * ಸತ್ಯಾನಂದ ಪಾತ್ರೋಟ 
* ಪಿಪಿ ಗಿರಿಧರ * ಎಂಬಿ ಅಡ್ನೂರ * ಸೈಯದ್‌ ಜ ಷರೀಫ *ಕೆ ನಾರಾಯಣಸ್ವಾಮಿ * ಶ್ರೀರಾಮ 
ಇಟ್ಟಣ್ಣವರ * ಸಿ. ಯತಿರಾಜು * ವಿದ್ಯಾ ಭರತನಹಳ್ಳಿ * ವಿಜಯಶ್ರೀ ಸಬರದ * ಎಚ್‌ಎಸ್‌ ಮುಕ್ತಾಯಕ್ಕ 
* ಜಿಎಂ ಕುಲಕರ್ಣಿ * ಸದಾನಂದ ಪಾಟೀಲ * ಎಂಎಸ್‌ ಮೂರ್ತಿ * ಸಿಎಂ ಚನ್ನಬಸಪ್ಪ * ಮುಜಾಫ್ಟರ್‌ 
ಅಸ್ಲಾದಿ * ಮಾರ್ಶಲ್‌ ಶರಾಮ * ಪ್ರಹ್ಲಾದ ಅಗಸನಕಟ್ಟೆ * ಕನಕ ಹಾಮ * ಎಚ್‌ಆರ್‌ ಅಮರನಾಥ 
* ಕಾಶೀನಾಥ ಅಂಬಲಗೆ * ವಿ ಮುನಿವೆಂಕಟಪ್ಪ * ಚಾಮರಾಜ ಬಾಂಗಿ * ಶಾಂತಾಕುಮಾರಿ * ಜಿಎಚ್‌ 
ಹನ್ನೆರಡುಮಠ * ರಾಘವೇಂದ್ರ ಪಾಟೀಲ * ಗಂಗಾರಾಂ ಚಂಡಾಳ *ನಿ ಉಮಾಕಾಂತ * ಶ್ರೀಪತಿ ಮಂಜಿನಬೈಲು 
ಈ ಬಾಲಸುಬ್ರಮಣ್ಯ ಕಂಜರ್ಪಣೆ * ಎನ್‌ಎಸ್‌ ಶಂಕರ * ಸಿ ನಾಗಣ್ಣ * ಎಚ್‌ ಡುಂಡಿರಾಜ 
(ಏಪ್ರಿಲ್‌-ಮೇ ೧೯೮೪ರ ಸಂಕ್ರಮಣ : ೧೩೫-೧೩೬ರ ವರೆಗಿನ ಬರಹಗಾರರು) 
ಔ 


೮೦ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಹಿನ್ನೋಟ 


ಸಂಕ್ರಮಣ : ಐದು ದಶಕಗಳ ಹೋರಾಟದ ಹಾದಿ 
ES ಗ 
೪ ವಾಸುದೇವ ಶೆಟ್ಟಿ 


ಕನ್ನಡ ಸಾಹಿತ್ಯಕ ಮತ್ತು ಸಾಂಸ್ಕ ತಿಕ ಪರಿಸರದಲ್ಲಿ ಕಳೆದ ಐದು ದಶಕಗಳಲ್ಲಿ 
ನಿರಂತರವಾಗಿ" ಕಾವಲು ನಾಯಿಯ ಕೆಲಸ ಮಾಡುತ್ತ ಬಂದಿರುವ 
ಸಂಕ್ರಮಣ ಪತ್ರಿಕೆಯ ಇತಿಹಾಸ ಒಂದರ್ಥದಲ್ಲಿ ಈ ಅವಧಿಯ "ಕನ್ನಡ ಸಾಹಿತ್ಯ 
ಚರಿತ್ರೆ ಎಂದರೆ ತಪ್ಪಾಗುವುದಿಲ್ಲ. ದೇಶದ ಇತಿಹಾಸದಲ್ಲಿ ೧೯೪೭ರ ಆಗಸ್ಟ್‌ 
೧೫ಕ್ಕೆ ಎಷ್ಟು ಮಹತ್ವ ಇದೆಂಖೋ ಅಷ್ಟೇ ಮಹತ್ವ ಕನ್ನಡ ಸಾಹಿತ್ಯ 
ಚರಿತ್ರೆಯಲ್ಲಿ ೧೯ ೬೪ರ. ಆಗಸ್ಟ್‌ ೧೫ಕ್ಕೆ ಇದೆ. ii ದಿನ “ಸಂಕ್ರಮಣ 
ಹುಟ್ಟಿಕೊಂಡಿದ್ದು 


ಧಾರವಾಡದ ಮೂವರು ಸ್ನೇಹಿತರಾದ : ಚಂದ್ರಶೇಖರ ಪಾಟೀಲ, ಗಿರಡ್ಡಿ 
ಗೋವಿಂದರಾಜ ಮತ್ತು ಸಿದ್ಧಲಿಂಗ ಪಟ್ಟಣಶೆಟ್ಟಿ ಸಾಹಿತ್ಯ ಪತ್ರಿಕೆಯೊಂದನ್ನು 
ಆರಂಭಿಸುವ ಸಾಹಸಕ್ಕೆ ಕೈಹಾಕಿದ್ದರು. ಅವರೇನು ಕೈಯಲ್ಲಿ ದೊಡ್ಡ ಗಂಟನ್ನು 
ಇಟ್ಟುಕೊಂಡು ಈ ಸಾಹಸಕ್ಕೆ ಮುಂದಾದವರಲ್ಲ. ಈ ಮೂವರೂ. ಸ್ನೇಹಿತರು 
ತಲಾ. ಹತ್ತು ರುಪಾಯಿಗಳನ್ನು ಮೂಲ ಬ೦ಡವಾಳವನ್ನಾಗಿ "ಇದರಲ್ಲಿ 
ತೊಡಗಿಸಿದ್ದರು. 


ಮೈಸೂರಿನಲ್ಲಿ ಪೂರ್ಣಚಂದ್ರ ತೇಜಸ್ವಿ ಹಾಗೂ ಶ್ರೀರಾಮ ಅವರು `ಲಹರಿ' 
ಎನ್ನುವ ಪತ್ರಿಕೆಯನ್ನು ಹೊರತಂದಿದ್ದರು. ನವೋದಯದವರ ರಮ್ಯ ಕಬ್ಬನೆಗೆ 
ಎರುದ್ಧವಾಗಿ ನವ್ಯ ಸಾಹಿತ್ಯವು ರೂಪು ಪಡೆದಿತ್ತು. ಪ್ರಗತಿಶೀಲರ ವಾಸ್ತವವಾದಿ, 
ಸಮಾಜನಿಷ್ಠ ಸಾಹಿತ್ಯಕ್ಕಿಂತ ಭಿನ್ನವಾಗಿ ವ್ಯಕ್ತಿ ವಿಶಿಷ್ಟತೆಯನ್ನು ಮನುಷ್ಯ 
ಪ್ರಯತ್ನದ ಸೋಲು ಗೆಲುವುಗಳ ಹಿನ್ನೆಲೆಯಲ್ಲಿ ನಿರ್ವಚಿಸುವ ನವ್ಯ ಸಾಹಿತ್ಯವು 
ಮಳೆಗಾಲದ ಮೊದಲ ಮಳೆಯು ಉಂಟುಮಾಡುವ ಹುಚ್ಚು ಹಳ್ಳದಂತೆ 
ಹರಿಯುತ್ತಿತ್ತು. ಅದನ್ನು ನಿಯಮಿತಗೊಳಿಸಿ ಹೊಳೆಗೆ ಹರಿಯಿಸುವ ಕೆಲಸ 
ಆಗಬೇಕಿತ್ತು. ನವೋದಯ ಸಾಹಿತ್ಯಕ್ಕೆ ಮೆಚ್ಚುಗೆಯ ರೂಪದ ದಾರ್ಶನಿಕ 
ಸ್ವರೂಪ ದ ಆರಾಧನೆ ರೂಪದ ವಿಮರ್ಶೆಗಳು "ಬಂದಿದ್ದವು. ನವ್ಯ ಸಾಹಿತ್ಯವು 
ಕಷ್ಟ ಎಂಬ ಟೀಕೆಗಳು ಇದ್ದವು. ನವ್ಯ ಸಾಹಿತ್ಯವನ್ನು ನಿಕಷಕ್ಕೆ ಒಡ್ಡುವ ಜ್‌ 
ಸಹ್ಯದಯಿಗಳಿಗೆ ಅದನ್ನು es ಈ ಸಾಹಿತ್ಯಕ್ಕೆ ಅವರು ಮುಖ 
ತಿರುವದಂತೆ Ri ಹೊಣೆಗಾರಿಕೆ ಇತ್ತು. ನವ್ಯ ಸಾಹಿತ್ಯಕ್ಕೆ ಒಂದು 
ಮೀಮಾಂಸೆಯನ್ನು ರಚಿಸಿಕೊಡಬೇಕಿತ್ತು. ನಷ್ಟ ಸಾಹಿತ್ಯದ ವಿಮರ್ಶೆಯನ್ನು 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೮೧ 


ಬೆಳೆಸಬೇಕಿತ್ತು. ನವೋದಯಕ್ಕಿಂತ ಈ ಹೊಸ ಸಂವೇದನೆಯ ಸಾಹಿತ್ಯ ಯಾವ 
ಬಿಂದುವಿನಲ್ಲಿ ಭಿನ್ನ ಎಂಬುದನ್ನು ತೋರಿಸಿಕೊಡಬೇಕಿತ್ತು. 


ಆಗತಾನೆ ಹುಟ್ಟಿಕೊಂಡಿದ್ದ “ಲಹರಿ' ಯು ಈ ಕೆಲಸವನ್ನು ಮಾಡುತ್ತಿತ್ತು. ಆಂಗ್ಲ 
ನವ್ಯ ಸಾಹಿತ್ಯದ ಅನುವಾದಗಳನ್ನು, ವಿಮರ್ಶೆಗಳನ್ನು ಅದರಲ್ಲಿ ಪ್ರಕಟಿಸುತ್ತಿದ್ದರು. 
ಹಸಿವ ಈ ಮೂವರು ಸ್ನೇಹಿತರು ಮೈಸೂರಿಗೆ ತೆರಳ “ಲಹರಿ'ಯ 
ಕಾರ್ಯವಿಧಾನವನ್ನು ಸಂದ ಯ ಮರಳಿ ಬಂದವರು ಈ ಸಾಹಸಕ್ಕೆ 
ಅಣಿಯಾದರು. 


ಸ್ಪತಂತ್ರ ಭಾರತಕ್ಕೆ ಆಗಷ್ಟೆ ಹದಿಹರೆಯ. ಬಾಲ್ಯದ ಮುಗ್ಧತೆಯನ್ನು ಅದು 
ಕಳೆದುಕೊಂಡಿತು. ಹದಿಹರೆಯದ ಹುಮ್ಮಸ್ಸು ಅದನ್ನು ಅಡ್ಡದಾರಿಯಲ್ಲಿ 
ಸಾಗಿಸಿತ್ತು. ಕಟ್ಟಿಕೊಂಡ ಅದೆಷ್ಟೋ ಕನಸುಗಳು ನನಸಾಗುತ್ತಿಲ್ಲವಲ್ಲ ಎಂಬ 
ಹತಾಶೆ ಪ್ರಜ್ಞಾವಂತ ಮನಸ್ಸನ್ನು ಕೊರೆಯುತ್ತಿತ್ತು. 


ಕವಿಮನಸ್ಸು ಮುಕ್ತಛ೦ದದತ್ತ ತುಡಿಯುತ್ತಿತ್ತು. ಕೊಡದಿರು ಶರಧಿಗೆ ಷಟ್ಪದಿಯ 
ದೀಕ್ಷೆಯನು ಎಂದು ವಿ.ಕೃ. ಗೋಕಾಕರು ಕರೆ ನೀಡಿದ್ದರು. ಬದುಕಿನ 
ನಿರರ್ಥಕತೆಯನ್ನು ಹೇಳುವ ಟಿ ಎಸ್‌. ಎಲಿಯಟ್‌ನ ವೇಸ್ಟ್‌ಲ್ಯಾಂಡ್‌ ವಿಚಾರಧಾರೆ 
ಗೋಪಾಲಕೃಷ್ಣ "ಅಡಿಗರ ಮೂಲಕ “ಭೂಮಿಗೀತ” ಸಾ ಬಂತು. ಹೊಸ 
ಹೊಸ ಉಪಮಾನೋಪಮೇಯಗಳು, ರೂಪಕಗಳು, ಪ್ರತಿಮೆಗಳು, ಪ್ರತೀಕಗಳು 
ಸಾಹಿತ್ಯದ ಒಂದು ವರ್ಗದಲ್ಲಿ ತಲ್ಲಣವನ್ನುಂಟು ಮಾಡಿದವು. ಆದರೆ ಇದು 
ಪ್ರಾಚೀನ ಸಾಹಿತ್ಯದಂತೆ ಪಂಡಿತ ಮಂಡಳಿಗಷ್ಟೇ ಎಂಬಂತಾಯಿತು. ಈ 
ಕಾವ್ಯವನ್ನು ತಿಳಿಹೇಳಬೇಕಾದವರು ಯಾರು 9 ಆಗಿನ ಸಾಂಪ್ರದಾಯಿಕ ಪತ್ರಿಕೆಗಳು 
ಯಾವವೂ ನವ್ಯ ಸಾಹಿತ್ಯವನ್ನು ಪ್ರಕಟಿಸುವ ಮನಸ್ಥಿತಿಯಲ್ಲಿ ಇರಲಿಲ್ಲ. 
ಸಾಹಿತ್ಯವನ್ನೇ ಪ್ರಕಟಿಸದಿದ್ದ ಮೇಲೆ ಅವುಗಳ ವಿಮರ್ಶೆಯ ಮಾತಂತೂ 
ದೂರವೇ ಉಳಿಯಿತು. ಓದುಗ ವರ್ಗ ನವ್ಯದ ವಿಷಯದಲ್ಲಿ ಬಡಪಾಯಿ 
ಎನ್ನುವಂತಾಯಿತು. ರಮ್ಯಪಂಥದವರ ಟೀಕೆಯ ಕೊಂಕು ಇದ್ದೇ ಇತ್ತು. 


ಇಂಥ ಒಂದು ಹಿನ್ನೆಲೆಯಲ್ಲಿಯೇ ಈ ಮೂವರು ಗೆಳೆಯರು "ಸಂಕ್ರಮಣ' ವನ್ನು 
ಹೊರಡಿಸಲು ಸಿದ್ಧರಾದರು. ಅವರಲ್ಲಿ ಇದನ್ನು ದೀರ್ಫ ಕಾಲ ನಡೆಸಬೇಕು 
ಎ೦ಬ ಉದ್ದೇಶವೇನೂ ಇರಲಿಲ್ಲ. ಕನಿಷ್ಠ ಐದು ವರ್ಷ ನಡೆದರೆ ಸಾಕು 
ಎ೦ದುಕೊಂಡಿದ್ದರು. ಆದರೆ ಇದು ಐದರಿಂದ ಐವತ್ತು ವರ್ಷ ನಡೆದು 
ಬಂದದ್ದು ಒಂದು ಪವಾಡ ಎಂದು ತೋರಬಹುದು. ಆದರೆ ಇದು 
ಪವಾಡವಲ್ಲ. ವಾಸ್ತವ, ಇದರ ಹಿಂದೆ ಚಂಪಾ ಶ್ರಮ ಇದೆ. ಸಂಕಲ್ಪ ಇದೆ. 


೮.೨ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಛಲ ಇದೆ. ಕ್ರಿಯಾಶೀಲತೆ ಇದೆ. ಎಲ್ಲಕ್ಕೂ ಮಿಗಿಲಾಗಿ ಒಂದು ವ್ಯಾಮೋಹವಿದೆ. 
ಅದಿಲ್ಲದಿದ್ದಲ್ಲಿ ಏನು ಮಾಡುವುದೂ ಸಾಧ್ಯವಿರುತ್ತಿರಲಿಲ್ಲ. 


ಸಂಕ್ರಮಣದ ಚರಿತ್ರೆ ಎಂದರೆ ಈ ಐವತ್ತು ವರ್ಷಗಳ ಕನ್ನಡ ಸಾಹಿತ್ಯ ಚರಿತ್ರೆ, 
ಚಂಪಾ ಅವರ ಸಾಹಿತ್ಯ ಚರಿತ್ರೆ, ಕನ್ನಡ ನಾಡಿನ ಸಾಂಸ್ಕೃತಿಕ ಬದುಕಿನ ಚರಿತ್ರೆ. 
ಹಾಗೆಯೇ ಚಂಪಾ ಅವರ ಜೀವನ ಚರಿತ್ರೆ ಕೂಡ. ಇದಕ್ಕೆ ಸಣ್ಣದೊಂದು 
ವಿವರಣೆ ಬೇಕಾಗಬಹುದು. ಈ ಐವತ್ತು ವರ್ಷಗಳಲ್ಲಿ ಕನ್ನಡದಲ್ಲಿ ಹೆಸರು 
ಮಾಡಿದ ಸಾಹಿತಿಗಳೆಲ್ಲ ಸಂಕ್ರಮಣದಲ್ಲಿ ಬರೆದಿದ್ದಾರೆ, ಇಲ್ಲವೆ ಅವರ ಕೃತಿಗಳು 
ಸಂಕ್ರಮಣದಲ್ಲಿ ವಿಮರ್ಶೆಗೆ ಒಳಗಾಗಿವೆ. ಚಂಪಾ ಅವರ ಬಹುತೇಕ 
ಬರಹಗಳು ಸಂಕ್ರಮಣದಲ್ಲಿಯೇ ಪ್ರಕಟವಾಗಿವೆ. ಈ ಅವಧಿಯ ಕನ್ನಡದ 
ಪ್ರಮುಖ ಘಟನಾವಳಿಗಳಿಗೆ ಪತ್ರಿಕೆ ಮುಖಾಮುಖಿಯಾಗಿದೆ. ಹಾಗೆಯೇ 
ಚ೦ಪಾ ತಮ್ಮ ಸಾಮಾಜಿಕ ಬದುಕಿನ ವಿವರಗಳನ್ನೂ ಇದರಲ್ಲಿ ದಾಖಲಿಸಿದ್ದಾರೆ. 


ಮೊದಲ ಸಂಚಿಕೆಯ "ನಮ್ಮ ಮಾತು' ದಲ್ಲಿ ಇದರ ಸಂಪಾದಕರು ಹೇಳಿದ್ದು 
ಇದು : ಇಂದು ಕನ್ನಡ ಸಾಹಿತ್ಯವು ವಿವಿಧ ಅನುಭವಗಳ ಜೀವಂತ ವಾಣಿಯಾಗಿ 
ಹೊರಹೊಮು ತ್ತಿದೆ. ನವೀನ ಜೀವನ ಪ್ರಜ್ಞೆಯೊಂದು ಈಗೀಗ ಅರಳುತ್ತಿದೆ. ಇಂಥ 
ಪ್ರಜ್ಞೆಯುಳ್ಳ ಚೇತನಗಳ ಅಭಿವ್ಯಕ್ತಿಗೆ ಸರಿಯಾದ ವೇದಿಕೆಯನ್ನು ಒದಗಿಸಿಕೊಡುವ 
ಒಂದು ಪ್ರಯತ್ನ ಈ "ಸಂಕ್ರಮಣ'. ದೇಶದ ಎಲ್ಲಾ ಕಡೆಯ ಕನ್ನಡಿಗರಿಂದ ಈ 
ದಿಶೆಯಲ್ಲಿ ಸಿಕ್ಕ ಬೆಂಬಲ ಚೇತೋಹಾರಿಯಾಗಿದೆ. 


ವಿಮರ್ಶೆಯಲ್ಲಿ ಯಾರೊಬ್ಬರ ಮಾತೂ ಕೊನೆಯದೆಂದು ಹೇಳಲಿಕ್ಕಾಗುವುದಿಲ್ಲ. 
ಆದ್ದರಿಂದ, ಇಲ್ಲಿ ವ್ಯಕ್ತವಾಗುವ ವಿಚಾರಗಳ ಬಗ್ಗೆ ಸಹೃದಯರ ಪ್ರತಿಕ್ರಿಯೆಗೆ 
ಯಾವಾಗಲೂ ಸ್ವಾಗತವಿದೆ. ವಿಮರ್ಶೆಗೆಂದು ಕನ್ನಡದ ವಿವಿಧ ಸಾಹಿತ್ಯ ಪ್ರಕಾರಗಳ 
ಪ್ರಮುಖ ಕೃತಿಗಳನ್ನು "ಸಂಕ್ರಮಣ' ವೇ ಆರಿಸಿಕೊಳ್ಳುವುದು. ಕವನ, ಕತೆ, ಲಲಿತ 
ಪ್ರಬಂಧ, ವಿಮರ್ಶೆ ಮುಂತಾದುವನ್ನು ಪ್ರಕಟಿಸುವ ಈ ದ್ವೈಮಾಸಿಕ ಸಾಹಿತ್ಯ 
ಸಂಕಲನದ ವಾರ್ಷಿಕ ಚಂದಾ, ವಿಶೇಷ ಸಂಚಿಕೆ ಸೇರಿ, ಐದು ರೂಪಾಯಿ; ಬಿಡಿ 
ಸಂಚಿಕೆ ಎಪ್ಪತ್ತೈದು ಪೈಸೆ. 
ಜಿ | 

ಸಂಕ್ರಮಣಕ್ಕೊಂದು ಘೋಷಣೆಯ ಟ್ಯಾಗ್‌ಲೈನ್‌ ಇತ್ತು. ಅದು - wd 
್ಯಂಥಾಲಜಿ ಆಫ್‌ ಕ್ರಿಯೇಟಿವ್‌ ಆ್ಯಂಡ್‌ ಕ್ರಿಟಿಕಲ್‌ ರೈಟಿಂಗ್ಸ್‌ ಇನ್‌ ಕನ್ನಡ'. 
ಇದನ್ನು ಓದಿದಾಗ ಒಂದು ಅಂಶ ತಿಳಿಯುತ್ತದೆ. ಸಂಕ್ರಮಣವನ್ನು ಹೊರಡಿಸುವ 


ಮುಂಚೆ ಹಲವೆಡೆ ಅಭಿಪ್ರಾಯವನ್ನು ಇದರ ಸಂಪಾದಕರು ಪಡೆದುಕೊಂಡಿದ್ದರು. 
ಇದೊಂದು ಹಸಿಬಿಸಿಯ, ಆತುರದ, ಅರೆಬೆಂದ ಪ್ರಯತ್ನವಾಗಿರಲಿಲ್ಲ. ಇದರ 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೮೩ 


ಮೊದಲ ಸಂಚಿಕೆಯ ಲೇಖಕರ ಪಟ್ಟಿಯನ್ನು ಇಲ್ಲಿ ಕೊಡುವುದು ಉಚಿತವೆನಿಸುತ್ತದೆ. 
ಗಂಗಾಧರ ಚಿತ್ತಾಲ, ಪಿ. ಲಂಕೇಶ್‌, ಇಟಗಿ ರಾಘವೇಂದ್ರ ವಿನಾಯಕ, 
ಜಿ. ಎಸ್‌. ಸಿದ್ದಲಿಂಗಯ್ಯ, ದೇವೇಂದ್ರಕುಮಾರ ಹಕಾರಿ, ಎಚ್‌. ಎಮ್‌. ಚನ್ನಯ್ಯ 
ಟಿ. ಜಿ. ರಾಘವ, ಆನಂದ ವರ್ಟಿ, ಅಂಬಿಕಾತನಯದತ್ತ, ಜಿ. ಎಸ್‌. ಶಿವರುದ್ರಪ್ಪ, 
ಚಂದ್ರಶೇಖರ ಕಂಬಾರ, ಕ.ವೆಂ. ರಾಜಗೋಪಾಲ, ಗಿರಡ್ಡಿ ಗೋವಿಂದರಾಜ, 
ಸುಮತೀಂದ್ರ ನಾಡಿಗ, ಚೆನ್ನವೀರ ಕಣವಿ, ಚಂದ್ರಕಾಂತ ಕುಸನೂರಕರ, 
ಸಿದ್ಧಲಿಂಗ ಪಟ್ಟಣಶೆಟ್ಟಿ ಅರವಿಂದ ನಾಡಕರ್ಣಿ, ಚಂದ್ರಶೇಖರ ಪಾಟೀಲ. 
ಇವರೆಲ್ಲ ಈ ಅರ್ಧ ಶತಮಾನದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಯಾವ ಯಾವ 
ಎತ್ತರವನ್ನು ಏರಿದರು ಎನ್ನುವುದು ಕಣ್ಮುಂದೆಯೇ ಇದೆ. 


ಸಂಕ್ರಮಣದ ಮೊದಲ ಹನ್ನೊಂದು ವರ್ಷ ಮೂವರೂ ಸ್ನೇಹಿತರು 
ಒಂದಾಗಿಯೇ ಪತ್ರಿಕೆಯನ್ನು ನಡೆಸಿದರು. ನಂತರದ ನಾಲ್ಕು ದಶಕಗಳ 
ಪತ್ರಿಕೆಯ ಹೊಣೆ ಚಂಪಾ ಅವರೊಬ್ಬರದೇ. ತಾಂತ್ರಿಕ ಕಾರಣಗಳಿಂದ ಅವರ 
ಶ್ರೀಮತಿ ನೀಲಾ ಪಾಟೀಲರು ಸಂಪಾದಕರಾದರೆ ಚಂಪಾ ಗೌರವ 
ಸಂಪಾದಕರಾಗಿದ್ದರು. ಪ್ರೊಫೆಸರ್‌ಗಿರಿಯಿ೦ದ ನಿವೃತ್ತರಾದ ಮೇಲೆ ಚಂಪಾ 
ಅವರೇ ಸಂಪಾದಕರಾಗಿ ಮುನ್ನಡೆಸುತ್ತಿದ್ದಾರೆ. 


ಈ ನಡುವೆ ಸಂಕ್ರಮಣವನ್ನು ವಾರಪತ್ರಿಕೆಯನ್ನಾಗಿ ಹೊರಡಿಸುವ ಯತ್ನ ಕೂಡ 
ನಡೆಯಿತು. ಇದನ್ನು ಜಾ ದುಸ್ಸಾಹಸ ದು ಬಣ್ಣಿಸುತ್ತಾರೆ. ಇದು ಘಾ 
ಆರು ಸಂಚಿಕೆಗಳು" ಮಾತ್ರ ಬಂದವು. ೧೯೮೬ ರ ಮಾರ್ಚ್‌ ೩೦ ರಂದು 
ಮೊದಲ ಸಂಚಿಕೆ, ಮೇ ೨೬ ರಂದು ಕೊನೆಯ ಸಂಚಿಕೆ ಬಂತು. ಪತ್ರಿಕೆಗಳೇನೋ 
ಚೆನ್ನಾಗಿಯೇ ಬಂದವು. ಆದರೆ ವ್ಯಾವಹಾರಿಕ ಜ್ಞಾನದ ಕೊರತೆಯಿಂದ 
ನಷ್ಟವನ್ನು ಅನುಭವಿಸಬೇಕಾಯಿತು. 


ಸಂಕ್ರಮಣವು ಕಾಲಕಾಲಕ್ಕೆ ವಿಶೇಷಾಂಕಗಳನ್ನು ಪ್ರಕಟಿಸಿದೆ. ಅದರ ಮೊದಲ 
ವರ್ಷದ ಕೊನೆಯ ಸಂಚಿಕೆಯೇ ಸಂಕ್ರಮಣ ಕಾವ್ಯವಾಗಿ ಹೊಸ ಕಾವ್ಯದ 
ಪ್ರಾತಿನಿಧಿಕ ಸಂಕಲನವಾಯಿತು. ಈ ಸಂಚಿಕೆಯ ವ್ಯಾಪ್ತಿಯನ್ನು ವಿವರಿಸುತ್ತ 
ಅದರ ಸಂಪಾದಕರು, “ಹೊಸ ಒಲವುಗಳನ್ನು ಪ್ರತಿಬಿಂಬಿಸುವ ಕನ್ನಡ ಕಾವ್ಯದ 

ಸೃಷ್ಟಿಯಲ್ಲಿ ತೊಡಗಿದ ಕವಿಗಳ ಪ್ರಕಟಿತ ಅವು ಅಪ್ರಕಟಿತ ಕವನಗಳಿಂದ 
ಪ್ರಾತಿನಿಧಿಕವೆನ್ನಿಸಬಹುದಾದವನ್ನು ಇಲ್ಲಿ ಸಂಗ್ರಹಿಸಲಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ 
ಕಾವ್ಯದ ಮೊದಮೊದಲಿನ ಸಾಧನೆಯಲ್ಲಿ ತೊಡಗಿದವರನ್ನು, ನಂತರ ಅದರ 


೮೪ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಬೆಳವಣಿಗೆಗಾಗಿ ಈಗಾಗಲೇ ಸಾಕಷ್ಟು ಪ್ರಯತ್ನ ಪಟ್ಟವರನ್ನು ಮತ್ತು ಇನ್ನು 
ಮುಂದೆ ಈ ಹಾದಿಯಲ್ಲಿ ನಡೆಯಲಾರಂಭಿಸುತ್ತಿರುವವರನ್ನು ಇಲ್ಲಿ 
ಪ್ರತಿನಿಧಿಸಲಾಗಿದೆ” ಎಂದು ಹೇಳುತ್ತಾರೆ. ಹೊಸ ಒಲವಿನ ಕಾವ್ಯ ಮತ್ತು 
ಹಳಬರು ಮತ್ತು ಹೊಸಬರ ಸಮ್ಮಿಳನವನ್ನು ಇಲ್ಲಿ ಅವರು ಸಾಧಿಸಿದ್ದಾರೆ. 
ಪ್ರಾತಿನಿಧಿಕವಾದ ಈ ಸಂಕಲನ ಉತ್ಕೃಷ್ಟವೆ೦ಬ ಭ್ರಮೆ ಅವರಿಗಿರಲಿಲ್ಲ. ಈ 
ನಾಡಿನ ವಿಮರ್ಶಕರೇ ಈ ಕಾವ್ಯದ ಬಗ್ಗೆ ನಿರ್ಣಯ ಕೈಗೊಳ್ಳಲಿ ಎಂಬ ಅಪೇಕ್ಷೆ 
ಅವರದ್ದು. ಈ ಎಚ್ಚರಿಕೆಯ ಗುಣವು ಪತ್ರಿಕೆ ವೇದಿಕೆಯಾಗುತ್ತದೆಯೇ ಹೊರತು 
ಘೋಷಕವಾಗುವುದಿಲ್ಲ ಎ೦ಬುದನ್ನು ಸೂಚಿಸುತ್ತದೆ. ನವ್ಯ ಚಳವಳಿ ಕಾವನ್ನು 
ಕಳೆದುಕೊಂಡ ಕೂಡಲೆ ಅದಕ್ಕೆ ಆಸರೆಯಾಗಿ ನಿಂತಿದ್ದ "ಸಾಕ್ಷಿ' ನಿಂತಿತು. ಆದರೆ 
ಬಂಡಾಯ ಚಳವಳಿ ಇಂದು ತೀವ್ರತೆಯನ್ನು ಕಳೆದುಕೊಂಡಾಗಲೂ "ಸಂಕ್ರಮಣ' 
ಮುಂದುವರೆದಿದೆ. ಹೊಸ ಸಾಧ್ಯತೆಗಳ ಶೋಧಕ್ಕಾಗಿ ಅದು ಪ್ರಯತ್ನಿಸುತ್ತಲೇ ಇದೆ. 


ಹಾಗೆಯೇ ಇದು, ಒಕ್ಕೂಟ, ಬಂಡಾಯ, ಕುವೆಂಪು, ಲೋಹಿಯಾ, ಅಂಬೇಡ್ಕರ್‌, 
ವಿಚಾರವಾದಿ, ನೆಲ್ಸನ್‌ ಮಂಡೇಲಾ, ಡಂಕಲ್‌, (ಇತ್ತೀಚೆಗೆ ಕಲಬುರ್ಗಿ) 
ಮೊದಲಾದ ವಿಶೇಷಾಂಕಗಳನ್ನು ಪ್ರಕಟಿಸಿದೆ. ೧೯೮೮ ರಿಂದೀಚೆ ಸಂಕ್ರಮಣವು 
ವಾರ್ಷಿಕ ಸಾಹಿತ್ಯ ಸ್ಪರ್ಧೆಗಳನ್ನು ನಡೆಸುತ್ತಿದೆ. ಹೊಸಹೊಸ ಪ್ರತಿಭೆಗಳು 
ಹೊರಬರುವುದಕ್ಕೆ ಇದು ಸೂಕ್ತ ವೇದಿಕೆಯಾಗಿದೆ. 


ಸಂಕ್ರಮಣದಂಥ ಪತ್ರಿಕೆಗೆ ಉತ್ತಮ ಲೇಖನಗಳ ಕೊರತೆ ಯಾವಾಗಲೂ 
ಕಾಡುತ್ತಿದೆ. “ಸಂಕ್ರಮಣಕ್ಕೆ ಎಂಥ ಲೇಖನ ಕಳುಹಿಸಬೇಕು ) ಯಾವ 
ಮಾನದಂಡದಿಂದ ಲೇಖನಗಳನ್ನು ಸ್ವೀಕರಿಸಲಾಗುತ್ತಿದೆ 9 ಎ೦ಬ ಪ್ರಶ್ನೆ ಅನೇಕ 
ಸಲ ನನಗೆದುರಾಗಿದೆ ಎಂದು ಚಂಪಾ ಹೇಳಿದ್ದಾರೆ. “ನಾನು ಮುಂದಿಡುವ 
ವಿಚಾರ ಎರಡೇ : ೧) ಲೇಖನಗಳ ಆಶಯ ಪ್ರಗತಿಪರವಾಗಿರಬೇಕು; ನಿಲುವು 
ವೈಚಾರಿಕವಾಗಿರಬೇಕು. ೨) ಬರವಣಿಗೆ ಕಲಾತ್ಮಕವಾಗಿ ಸಮರ್ಥವಾಗಿರಬೇಕು; 
ಬೋರು ಹೊಡೆಯಬಾರದು ಅಷ್ಟೇ... ಇಂಥ ಮಿನಿಮಮ್‌ ಎನ್ನಬಹುದಾದ 
ಕೇಳಿಕೆಗಳಿಂದಾಗಿ ಸಂಕ್ರಮಣ ಕೇವಲ ಏರುಹುಬ್ಬಿನವರ, ತಮಗೆ ತಾವೇ 
ಶ್ರೇಷ್ಠತ್ತವನ್ನು ಆರೋಪಿಸಿಕೊಂಡವರ ಅಮೃತವಾಣಿಯಾಗುವ ಅಪಾಯದಿಂದ 
ಎಂದಿನಿಂದಲೂ ತಪ್ಪಿಸಿಕೊಳ್ಳುತ್ತಲೇ ಬಂದಿದೆ. (ಸಂಪುಟ ೨೫, ಸಂಚಿಕೆ ೧, 
ಜನವರಿ ೧೯೯೦ - ಚಂಪಾ ಕಾಲಂ) ಈ ಮೂಲಕ ಪತ್ರಿಕೆ ಹೊಸಹೊಸ 
ಪ್ರತಿಭೆಗಳನ್ನು ಪರಿಚಯಿಸಿದ್ದನ್ನು ಚಂಪಾ ಹೇಳುತ್ತಾರೆ. 
ಅ 


2 ವ 
ಮೊದಲು ಕೇವಲ ಸಾಹಿತ್ಯ ಸೃಷ್ಟಿಗೆ ಮತ್ತು ವಿಮರ್ಶೆಗೆ ಸನ ಪತ್ರಿಕೆ 
೧೯೭೪ ಮತ್ತು ೭೫ರ ನಂತರದ ಘಟ್ಟದಲ್ಲಿ ಸಾಹಿತ್ಯ ಸೃಷ್ಟಿಗೆ ಮೂಲ 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೮೫ 


ಪರಿಕರವೂ, ಕನ್ನೆನೆಲವೂ ಆದ ಸಮಕಾಲೀನ ಸಾಮಾಜಿಕ, ರಾಜಕೀಯ, 
ಸಾಂಸ್ಕೃತಿಕ ಆಗುಹೋಗುಗಳಿಗೆ ಬಿಂಬವಾಗುವುದಲ್ಲದೆ, ಅನೇಕ ನೆಲೆಗಳಲ್ಲಿ 
ಹಲವಾರು “ಜನಪರ' ಎನ್ನಬಹುದಾದ ಚಳವಳಿಗಳಿಗೂ ಪ್ರಚೋದಕ ಸಾಧನವಾಗಿ 
ಪರಿವರ್ತನಗೊಂಡಿತು. ಎಪ್ಪತ್ತರ ದಶಕದ ಸುರುವಿನಿಂದ ನಾಡಿನಲ್ಲಿ ನಡೆದ 
ಅನೇಕ ವಿದ್ಯಮಾನಗಳಿಗೆ ಪತ್ರಿಕೆ ಸಾಕ್ಷಿಯಾಗಿದ್ದುಕೊ೦ಡು ತನ್ನ ಚಟುವಟಿಕೆಗಳನ್ನು 
ನಡೆಸಿಕೊಂಡು ಬಂದಿತು. ಜಾತಿವಿನಾಶ ಆಂದೋಲನ, ಸಮಾಜವಾದಿ ಯುವಜನ 
ಸಭಾ ಒಕ್ಕೂಟ, ಜೆಪಿ ಚಳವಳಿ, ದಲಿತ ಚಳುವಳಿ, ತುರ್ತು ಪರಿಸ್ಥಿತಿ, 
ಜೈಲುವಾಸ, ಪ್ರಗತಿಪಂಥ, ಬ೦ಡಾಯ ಸಾಹಿತ್ಯ ಸಮ್ಮೇಳನ, ಕುದುರೆಮೋತಿ 
ಪ್ರಕರಣ, ಗೋಕಾಕ ಚಳುವಳಿ, ರೈತ ಚಳವಳಿ, ಮಹಾಚೈತ್ರ, ಧರ್ಮಕಾರಣ, 
ಆನು ದೇವಾ..... ಹೀಗೆ ಸಮಕಾಲೀನ ಅನೇಕ ಸಾಂಸ್ಕೃತಿಕ ಅಂಶಗಳೊಂದಿಗೆ 
ಬೆಳೆದು ಬಂದಿತು. ಯಾವುದೇ ಭಿನ್ನಮತವಿದ್ದರೂ ಅದನ್ನು ಮೊದಲು ಪ್ರಕಟಿಸಿ 
ಚರ್ಚೆಯನ್ನು ಪ್ರಾರಂಭಿಸುವ, ಕ್ರಿಯೆಗೆ ಹಚ್ಚುವ ಕೆಲಸ ವನ್ನು ಈ ಪತ್ರಿಕೆ 
ಮಾಡುತ್ತಿದೆ. “ಹಗ ಒಂದು ಸಮಸ್ಯೆಯ ಬೇರೆ ಮುಖಗಳನ್ನು ಬೇರೆ ಬೇರೆ 
ಮನಸ್ಸುಗಳು ಚಿಂತನೆ ಮಾಡಲಿಕ್ಕೆ, "ಸಂವಾದಿಸಲಿಕ್ಕೆ ಸಾಧ್ಯವಾಗಿದೆ. ಹೀಗೆ 
ಅರಿವಿನ ಕ್ಷಿತಿಜಗಳನ್ನು ಬೆಳೆಸುವಲ್ಲಿ ಸಂಕ್ರಮಣದ ಪ್ರಾಮುಖ್ಯ ಅಡಗಿದೆ. ಚಂಪಾ 
ಅವರಲ್ಲಿ ಒಬ್ಬ ಹುಟ್ಟು ಹೋರಾಟಗಾರ ಇರುವ ಕಾರಣ ವ್ಯವಸ್ಥೆಯನ್ನು ಸದಾ 
ಅನುಮಾನದ ಕಣ್ಣಿನಿಂದಲೇ ಅವರು ನೋಡುತ್ತ ಬಂದಿದ್ದಾರೆ. 


'ಸಂಕ್ರಮಣ' ವನ್ನು ನಾವು ಸಾಹಿತ್ಯ ದೇಗುಲ ಎಂದು ಕರೆಯುವುದಾದರೆ 
ಚಂಪಾ ಕಾಲಂ ಅದರ ಕಲಶವೆಂದು ಹೇಳಬೇಕು. ಚಂಪಾಕಾಲಂ ಇಲ್ಲದಿದ್ದರೆ 
ಅದು "ಸಂಕ್ರಮಣ' ಎನ್ನಿಸಿಕೊಳ್ಳುವುದೇ ಇಲ್ಲ. ಪತ್ರಿಕೆಯಲ್ಲಿ ನಿಗಿನಿಗಿ ಸಮಕಾಲೀನತೆ 
ಎದುರಾಗುವುದು ಚಂಪಾಕಾಲಂನಲ್ಲಿಯೇ. ಸಾಹಿತ್ಯ ಪತ್ರಿಕೆಯ ಜೀವಾಳ 
ಪ್ರಚೋದನಾತ್ಮಕ ಭಾಷೆ. ಆ ಭಾಷೆ ಚಂಪಾ ಅವರಿಗೆ ಸಿದ್ಧಿಸಿದೆ. ಲಘುವಾದ 
ವಿಡಂಬನೆ, ಚುಚ್ಚುಮಾತು ಆರೋಗ್ಯಕರವಾಗಿ ವ್ಯಕ್ತಿ ಮತ್ತು ವಿಷಯಗಳನ್ನು 
ಲೇವಡಿ ಮಾಡುತ್ತದೆ. ಇದು ಸಂವಾದಕ್ಕೆ ಹಚ್ಚುತ್ತದೆ. ಇಲ್ಲಿ ಸ ಸಾಂಸ್ಕೃತಿಕವಾದ 
ತಾತ್ವಿಕ ಚರ್ಚೆ ಏರ್ಪಡುತ್ತದೆ. ಚಂಪಾಕಾಲಂ ಅನೇಕ ಬಗೆಯ ವಾಗ್ದಾದಗಳನ್ನು 
ಅನಾವರಣಗೊಳಿಸಿದೆ ಸೆ “ಇಡೀ ಪತ್ರಿಕೆಯ ಧೋರಣೆಯೂ ಇದೇ ಆಗಿದ್ದರಿಂದ 
“ಸಂಕ್ರಮಣ' ತಾನೂ ಬೆಳೆಯಿತು, ಉಳಿದವರನ್ನೂ ಬೆಳೆಸಿತು. 


'ಸಂಕ್ರಮಣ' ಕ್ಕೆ ನಾ ನಾಲ್ಕು ವರ್ಷ ತುಂಬಿದಾಗ “ಕನ ಿಡಪ್ರಭ' ದ ತಮ್ಮ ಅಂಕಣ 
'ಸಾಹಿತ್ಯ ಸಲ್ಲಾಪ ' ದಲ್ಲಿ ಹಾಮಾನಾ ಬರೆದದ್ದು: (ಆ. ೨೬, ೧೯೬೮) “ನಮ್ಮ 
ಸಾಹಿತ ದಲ್ಲಿ ಜರೂರಾಗಿ ಆಗಬೇಕಾದ ಕೆಲಸ ಆರೋಗ್ಯಕರ, ಶಕ್ತಿಪೂರ್ಣ ವಿಮರ್ಶೆ. 


೮೬ ಸಂಕ್ರಮಣ ೪.೨೫ / ಜನವರಿ - ಫೆಬ್ರವರಿ ೨೦೧೬ 


ವ್ಯಕ್ತಿಪೂಜೆ, ಪಂಥ ನಿರ್ಮಾಣ, ಜಾತೀಯ ಗುಂಪುಗಾರಿಕೆ, ತತ್ಕಾಲದಲ್ಲಿ 
ಸಂಬಂಧಿಸಿದವರಿಗೆ ಕೆಲವರಿಗಾದರೂ ನಾಯಕತ್ಚವನ್ನೋ ಪ್ರಸಿದ್ಧಿಯನ್ನೋ 
ತರಬಹುದು. ಇದರಿಂದ ಸಹಜವಾದ ಮೌಲ್ಯ ನಿರ್ಮಾಣ, ಪರಿಷ್ಕರಣೆಗಳಿಗೆ 
ಯಾವ ಉಪಯೋಗವೂ ಆಗುವುದಿಲ್ಲ. ನಾಲ್ಕು ಹಾದಿಗಳು ಕೂಡುವ ಚೌಕದಲ್ಲಿ 
ಮುಖ್ಯವಾಗಿ ಆಗಬೇಕಾದುದು ಯೋಗ್ಯ ಮಾರ್ಗದರ್ಶನ. ಸಂಕ್ರಮಣ ಹೊಸ 
ಸಾಹಿತ್ಯ ನಿರ್ಮಾಣದ ನಾನಾ ವಿಚಾರಧಾರೆಗಳ ಸಂಘರ್ಷಣದ ಈ ಕಾಲದಲ್ಲಿ 
“ಕ ಬೆಳಕಾಗಬೇಕೆಂಬುದೇ ಸಾಹಿತ್ಯ ಪ್ರೇಮಿಗಳೆಲ್ಲರ ಅಪೇಕ್ಷೆ”. 


"ಸಂಕ್ರಮಣ' ವನ್ನು ಕ್ರಮವಾಗಿ ನೋಡುತ್ತ ಬ೦ದವರಿಗೆ ಈ ಅಪೇಕ್ಷೆ ಹುಸಿಯಾಗಿಲ್ಲ 
ಎಂಬುದು ಅರಿವಿಗೆ ಬರುತ್ತದೆ. 'ಸಂಕ್ರಮಣ' ಆರಂಭದಲ್ಲಿ ನವ್ಯ, ನಂತರ ಬಂದ 
ಬಂಡಾಯ, ದಲಿತ ಚಳವಳಿಗಳಿಗೆ ಧ್ವನಿಯಾಯಿತು. ಈ ಸಾಹಿತ್ಯ ಪ್ರಕಾರಗಳ 
ಮೀಮಾಂಸೆಯನ್ನು ರೂಪಿಸಿತು. ವಿಮರ್ಶೆಯನ್ನು ಬೆಳೆಸಿತು. ಹೊಸ ಬರಹಗಾರರ 
ಬೆನ್ನು ತಟ್ಟಿತು. "ಸಂಕ್ರಮಣ” ದ ಸಂಪುಟಗಳನ್ನು ಒಮ್ಮೆ ತಿರುವಿ ಹಾಕಿ ನಂತರ 
“ಸಂಕ್ರಮಣ” ಇಲ್ಲದಿದ್ದರೆ ಎ೦ಬ ನಿರ್ವಾತವನ್ನು ಊಹಿಸಿಕೊಂಡರೆ ಅದರ 
ಮಹತ್ವ ಅರಿವಾಗುತ್ತದೆ. ಈ ಐದು ದಶಕಗಳ ನಂತರವೂ ಸಂಕ್ರಮಣ ಕುರಿತ 
ಹಾಮಾನಾ ಮಾತು ಅಷ್ಟೇ ನಿಜ. 


ಸಾಹಿತ್ಯ ಪತ್ರಿಕೆಯಾಗಿ ಸಂಕ್ರಮಣ” - ಎಂಬ ಶೀರ್ಷಿಕೆಯ ತಮ್ಮ 
ಮಹಾಪುಬಂಧಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ೨೦೦೭ ರಲ್ಲಿ ಖವಚ್‌ಡಿ. 
ಪದವಿ ಪಡೆದವರು ವಿಜಯಪುರದ ಸೈನಿಕ ಸ್ಕೂಲಿನ ಕನ್ನಡ ಅಧ್ಯಾ ್ಯಪಕರಾದ 
ಡಾ. ಎಸ್‌. ಆರ್‌. ಹಿರೇಮಠ ಅವರು. (ಮಾರ್ಗದರ್ಶನ : ಕವಿವಿ. ಡಾ. 
ರ್‌. ಸಿ. ಹಿರೇಮಠ ಕನ್ನಡ ಅಧ್ಯಯನ ಪೀಠದ ಡಾ. ಜೆ. ಎಂ. ನಾಗಯ್ಯ) 


ಅವರ ಕೆಲವು ಮಾತುಗಳಿವು: 


ಸಾಹಿತ್ಯ ಪತ್ರಿಕೆಗಳ ಚರ್ಚೆ ಬಂದಾಗಲೆಲ್ಲಾ ಭಾರತದ ಅತ್ಯಂತ ಜಾಗೃತ 
ಪ್ರದೇಶವೆಂದು ಹೆಸರಾದ ಪಶ್ಚಿಮಬಂ೦ಗಾಲ ನೆನಪಾಗುತ್ತದೆ. 1 ರೀತಿಯಲ್ಲಿ 
ಭಾರತದ ಸಾಹಿತ್ಯ ಪತ್ರಿಕೆಗಳ ಕೇಂದ್ರಸ್ಥಾನ "ಕಲ್ಪತ್ತಾ' "ಎಂದು ಹೇಳಬಹುದು. 
ಬಂಗಾಳದಲ್ಲಿ ಈ "ಪತಿಕೆಗಳು ತಮ್ಮ ನಾಡು-ನುಡಿ-ಸಂಸ್ಕೃ ಸೃತಿ ಉಳಿಸಿಕೊಳ್ಳುವಲ್ಲಿ, 
ನಿಸರಿಸಿಕೊಳ್ಳುವಲ್ಲ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿವೆ. ಕನ್ನ ಡದಲ್ಲಿ 

“ಸಂಿಕ್ರಮಣ' ದ್ದು ಅದೇ ತೆರನಾದ ಹೋರಾಟ. ಕನ್ನ: ಡದಲ್ಲಿ ಸಾಹಿತ್ಯ ಪತ್ರಿಕೆಗಳಿಗೆ 
ಪರಂಪರೆ ಇದ್ದರೂ ಇವು ಜನಪ್ರಿಯಗೊಂಡು ಹೆಚ್ಚು ಚರ್ಚಿತವಾದದ್ದು ನವ್ಯ 
ಸಾಹಿತ್ಯದ ಸಂದರ್ಭದಲ್ಲಿ. ಆಗ ಸಂಕ್ರಮಣ, ಸಾಕಿ ರುಜುವಾತು, ಕೂಡ 
ಅನ್ವೇಷಣೆ ಮುಂತಾದ ಪತ್ರಿಕೆಗಳು "ಪ್ರಾರಂಭವಾದವು. ಆದರೆ: ಬಹಳಷ್ಟು 


ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ ೮೭ 


ಪತ್ರಿಕೆಗಳು ಇಂದು ತಮ್ಮ ಪ್ರಕಟಣೆಯನ್ನು ನಿಲ್ಲಿಸಿದ್ದರೂ “ಸಂಕ್ರಮಣ' ಮಾತ್ರ 
ಇಂದಿಗೂ ಪ್ರಕಟವಾಗುತ್ತಿದೆ. ಕನ್ನಡ ಸಾಹಿತ್ಯದ ಒಂದು ಭಾಗವಾಗಿ ವಿಶಿಷ್ಟವಾಗಿ 
ದುಡಿದು ಪೂರಕವಾದ ಸಂಕ್ರಮಣದ್ದು ನೆನೆಸುವಂತ, ಮರಳಿ ನೋಡುವಂತ, 
ಮೌಲ್ಯಮಾಪನ ಮಾಡಬಹುದಾದಂತ ಸೇವೆಯಾಗಿದೆ. 


`ಸಂಕ್ರಮಣ' ತನ್ನ ಹೆಸರಿಗೆ ತಕ್ಕಂತೆ ಹೊಸತನಕ್ಕೆ ತೆರೆದುಕೊಳ್ಳುತ್ತ ಸಾಗಿಬಂದ 
ಇತಿಹಾಸ ನಮ್ಮ ಕಣ್ಣ ಮುಂದೆ ಇದೆ. ನವ್ಯಸಾಹಿತ್ಯ ಜಡವಾಗುತ್ತ ನಡೆದು 
ಒಂದು ಕಾಲಘಟ್ಟದಲ್ಲಿ ಅಪ್ರಸ್ತುತ ಹ೦ತ ತಲುಪಿದಾಗ ಸಂಕ್ರಮಣ ತನ್ನ 
ಸಾಧ್ಯತೆಗಳನ್ನು ವಿಸ್ತರಿಸಿಕೊಂಡು ಮಹತ್ವದ ತಿರುವು ಪಡೆದುಕೊಂಡಿತು. ಇದರ 
ಇಂಥ ಗುಣವೇ ಅದರ ಕ್ರಿಯಾಶೀಲತೆಗೆ ಕಾರಣವಾಗಿದೆ. ಇಂಥ ಜಂಗಮ 
ಸಂಸ್ಕೃತಿಯೇ ಅದರ ಸುದೀರ್ಫ್ಥ ಪ್ರಕಟನೆಯ ಹಿಂದಿನ ಚೈತನ್ಯವಾಗಿದೆ”. 


“ಸಂಕ್ರಮಣ' ಎಂದರೆ ಗೆರೆ ದಾಟುವುದು, ಒಂದು ನೆಲೆಯಿಂದ ಇನ್ನೊಂದು ನೆಲೆಗೆ 
ಪ್ರವೇಶಿಸುವುದು, ಮುಂದುವರೆಯುವುದು ಇತ್ಯಾದಿ ರಗದ... ನಿಂತ 
ನೆಲೆಗಳನ್ನು ಮೀರುತ್ತಾ, ಹೊಸ ವಲಯಗಳನ್ನು ಒಳಗೊಳ್ಳುತ್ತಾ ಬಂದ ಈ ಪತ್ರಿಕೆ 
ನಮ್ಮ ಸಾಹಿತ್ಯ ಮತ್ತು ಸ ಸಾಂಸ್ಕೃತಿಕ ಪರಿಸರದ ಎಲ್ಲ ಸ್ಪಂದನಗಳನ್ನು ಸಮರ್ಥವಾಗಿ 
ದಾಖಲಿಸಿದೆ. ಮಹತ್ವದ ಸಾಂಸ್ಕೃತಿಕ ಆಂದೋಲನಗಳಲ್ಲಿ ಇದು ಮೌಲಿಕವಾದ 
ಪಾತ್ರವನ್ನು ವಹಿಸಿದೆ. ಸದಾ ಚಲನಶೀಲವಾಗುತ್ತಾ, ಪ್ರತಿಷ್ಠಿತ ಪತ್ರಿಕೆಗಳ ಧೋರಣೆಗೆ 
ಜಾ ನಿಲ್ಲುತ್ತಾ, ಜನಪರವಾದ ನಿಲುವಿನಲ್ಲಿ ಬೇರೂರಿ ಅರಳುತ್ತಾ ಬಂದ ಈ 
ಪತ್ರಿಕೆ ನೂರಾರು ಹೊಸ ಬರಹಗಾರರಿಗೆ ವೇದಿಕೆಯಾಗಿದೆ: ವಿಚಾರ ಸಂಘರ್ಷಗಳಿಗೆ 
ಹಿಡಿದ ಕನ್ನಡಿಯಾಗಿದೆ; ಪ್ರಗತಿಪರವಾದ ಹೊಸ ಧೋರಣೆಗಳಿಗೆ ಮುನು ್ನಡಿಯಾಗಿದೆ. 
ಇದು ಹುಟ್ಟಿಸಿರುವ ವೈಚಾರಿಕ ಎಚ್ಚರ, ಕಾಯ್ದುಕೊಂಡು ಬನವ ಸಾಂಸ್ಕೃತಿಕ 
ಪ್ರಜ್ಞೆ ಶೂದ್ರ-ಅ೦ಕಣ-ದಲಿತ-ಆಂದೋಲನ ಇತ್ಯಾದಿ ಪತ್ರಿಕೆಗಳ ಉಗಮಕ್ಕೆ ಮತ್ತು 
tf ರೆಗೆ ಇದು ನೀಡಿರುವ ಪ್ರೇರಣೆ “ಸಂಕ್ರಮಣ' ದ ಮರೆಯಲಾರದ 
ಕೊಡುಗೆಗಳಾಗಿವೆ.” 


ಸಂಕ್ರಮಣಕ್ಕೆ ೨೫ ವರ್ಷ ತುಂಬಿದಾಗ, ಬೆಳ್ಳಿಹಬ್ಬದ ಸಂದರ್ಭದಲ್ಲಿ ರಾಷ್ಟ್ರಕವಿ 
ಡಾ. ಜಿ. ಸ ಶಿವರುದ್ರಪ್ಪನವರು ಬರೆದ. ಸಾಲುಗಳಿವು. 


ಅದಾಗಿ ಮತ್ತೆ ೨೫ ವರ್ಷ ಕಳೆದು ನಾವು "ಬಂಗಾರ ಹಬ್ಬ' ಆಚರಿಸುತ್ತಿರುವ 
ಇಂದಿನ ಸಂದರ್ಭದಲ್ಲಿ ರಾಷ್ಟ್ರಕವಿಯ ಮಾತುಗಳು ಮತ್ತೆ ಮೆಲುಕು ಹಾಕುವಂತಿವೆ. 


೮೮ ಸಂಕ್ರಮಣ ೪೨೫ / ಜನವರಿ - ಫೆಬ್ರವರಿ ೨೦೧೬ 


ಡಾ. ಹೇಮಾ ಪಟ್ಟಣ ಶೆಟ್ಟ 


೯೪೪೮೮ ೬೧೬೦೪ 
ವಡ್ಡಗೆರೆ ನಾಗರಾಜಯ್ಯ 
೯೪೪೮೫ ೩೮೪೧೨ 
ಸಿದ್ಧಾರೂಢ ಕಟ್ಟಮನಿ 
೯೬೧೧೭ ೫೮೭೦೫ 
ಡಾ. ಪಿ.ಪಿ. ಗಿರಿದರ 
೯೪೮೧೫ ೩೧೩೯೧ 
ಶ್ರೀನಿವಾಸ ಜಾಲವಾದಿ 
೯೮೮೬೫ ೬೩೧೭ 
ಹೆಚ್‌. ವಿ. ಶಿಲಶ್ರೀ 
೯೦೦೮೮ ೭೭೦೩೬ 


ಅನಿತ ಎಂ. ಎಸ್‌. 


ಸುಧಾ ಚಿದಾನಂದಗೌಡ 
೯೪೮೧೫ ೬೬೮೯೪ 
ಶಂಕರಗೌಡ ಸಾತ್ಮಾರ 
೯೪೪೮೯ ೪೨೯೬೫ 
ಚಾನ್‌ ಪಾಷ 


ಡಾ. ಪ್ರಕಾಶ ಜಿ. ಖಾಡೆ 
೯೮೪೫೫ ೦೦೮೯೦ 


ಜಿ. ಎಚ್‌. ಹನ್ನೆರಡು ಮಠ 
೯೯೪೫೭ ೦೧೧೦೮ 


ಡಾ. ವಾಸುದೇವ ಶೆಟ್ಟ 


| ನಮ್ಮ ಲೇಖಕರು | 
ಹೂಮನೆ, ಶ್ರೀದೇವಿ ನಗರ, ವಿದ್ಯಾಗಿರಿ, 
ಧಾರವಾಡ ೫೮೦೦೦೪ 


# ೩೮೮, ಬುದ್ಧಭೂಮಿ, ಮೇನ್‌-೧, ಜಗಜ್ಯೋತಿ ನಗರ 
ಜ್ಞಾನಭಾರತಿ ಅಂಚೆ, ಬೆಂಗಳೂರು ೫೬೦೦೫೬ 


೦10. ಅನಿಲ ಫ್ರಟ್‌ವೇರ್‌, ಅರ್ಬನ್‌ ಬ್ಯಾಂಕ್‌ ಎದುರು, 
ಸಿಂದಗಿ (ವಿಜಯಪುರ) ೫೮೬೧೨೮. 


# ೧೧೩೨, ಕ್ರಾಸ್‌-೧, ಲಲಿತಾದ್ರಿ ರಸ್ತೆ, ಕುವೆಂ 


ಕ ಮೈಸೂರು ೫೭೦೦೨೩. "ಅ 


ಗಾಂಧಿ ಚೌಕ ಹತ್ತಿರ, ಸುರಪುರ (ಯಾದಗಿರಿ) ೫೮೫ ೨೨೪. 


ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕ್ಯಾತನಹಳ್ಳಿ 


ಪಾಂಡವಪುರ (ಮಂಡ್ಯ ೫೭೧ ೪೩೪. 


ಸಂಶೋಧನಾ ವಿದ್ಯಾರ್ಥಿನಿ, ಕುವೆಂಪು ಕ.ಅ. ಸಂಸ್ಥೆ 
ಮಾನಸಗಂಗೋತ್ರಿ, ಮೈಸೂರು ೫೭೦ ೦೦೬. 
ಇಂಗ್ಲಿಷ್‌ ವಿಭಾಗ, ಸ.ಪ.ಪೂ. ಕಾಲೇಜು 

ಹಗರಿ ಬೊಮ್ಮನಹಳ್ಳಿ (ಬಳ್ಳಾರಿ) ೫೮೩ ೨೧೨. 
8 ೫೨, ಡಾ. ರಾಧಾಕೃಷ್ಣನ್‌ನಗರ, ಗೋಕುಲ ರಸ್ತೆ, 
ಹುಬ್ಬಳ್ಳಿ ೫೮೦೦೩೦. 

8 ೧೫, ಕೆ.ಜಿ.ಎಫ್‌. ಮುಖ್ಯರಸ್ತೆ, ಬಂಗಾರಪೇಟೆ 
(ಕೋಲಾರ) ೫೬೩ ೧೧೪. 

೫ ೬೩, ಸರಸ್ಪತಿ ಬಡಾವಣೆ, ನವನಗರ, 
ಬಾಗಲಕೋಟೆ ೫೮೭೧೦೧. 

# ೦೫, ಮಾವುಮಲ್ಲಿಗೆ, ಇಂದ್ರಪ್ರಸ್ಥ ಕಾಲನಿ 
ಗೊಟ್ಟಿಗೆರೆ ಅಂಚೆ, ಬೆಂಗಳೂರು ೫೬೦೦೮೩. 

# ೮೯, ಕ್ರಾಸ್‌-೩, ಶ್ರೀ ವೆಂಕಟೇಶ್ವರ ನಗರ 
ಜಕ್ಕೂರು, ಬೆಂಗಳೂರು ೫೬೦ ೦೬೪. 


SANKRAMANA Periodical in Kannada. Editor and Publisher : 

Chadrashekhar Patil (Champa); Jyothy Layout, Il Main, Jaraganahalli, Ward- 

186, J.P. Nagar, Bengaluru 560078. (080-2632 3344; M : 94490 69344) 
REGD. WITH THE REGISTNRAR OF NEWSPAPERS FOR INDIA 


Vol. 51 : No. 01 


VIDE RNI No. 29730/76 


January - February 2016 


TAA 


KY | "ಕನ್ನಡವೇ ಸಶ್ಯ-ಕನ್ನುಡವೆ€ ನಿತ್ಯ 


ನಿರನಕೂ ಇರು, ನಿರಿಷನರೂ ಇರು ಒ೦ದೇ ಒ೦ದೇ ಒ೦ದೇ 4,099,099 

ಎರಿಸೆರಿನಿಗು ನೀ ಹನ್ನಹಾಸಗಿರು ಕರ್ನಾಟಕ ಒ೦ದೇ 

ಜನ್ನ ಗೋನಿಸ ಓ ಸುಖ್ದಿಸ ೫ರ ಇಂದೇ, ಮುಂದೇ, ಎಂದೇ 
- ಹಮೆಖು 


NAN ಸ್ಸ್‌ 


ಅ೦ಂಕುಶವಿಟ್ಟೊಡಂ ನೆನೆವುದೆನ್ನ. "ಕನ್ನಡಂ ಕತ್ತುಲಿಯಲ್ಲಿ ?" 
ಮನಂ ಬನವಾಸಿ ದೇಶಮಂ - ಮುದ್ದಣ-ಮನೋರವೆ 


- ಪಂಪ 


ಈ ಸಾಲುಗಳು 2000 ವರ್ಷಗಣ ಇತಿಹಾಸವುಟ್ಟ ಕನ್ನಡ ನಾಡು, ps” 


ವಹನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯಗಳು ಕನ್ನಡ ಸಾಹಿತ್ಯ ಸಿದೆ ‘KW 
ಸಾಮಾಜಕವಾಣ, ಸಾಂಸ್ಥ3ಕವಾಗಿ ಮತ್ತು ಅಧ್ಯಾತ್ಮಿಕವಾಣ ಹೊಸ ¥ 
ಮೆರುಗನ್ನು ನೀನೆ. 

ಭಾರತ ರತ್ನ ಸರ್‌ ಎಂ. ವಿಶ್ಛೆೇಶ್ಠರಯ್ಯ, ನರ್‌ ಸಿ.ವಿ. JV 
ರಾಮನ್‌ರಂತಹ ದಕ್ಷ ಅಡಣತಗಾರರು, ವಿಜ್ಞಾನಿಗರು ಈ ತ್ತ 
ನಾಡಿನಲ್ಲ ಹೆಮ್ಮೆಯ ಕುಡಿಗಲಾಣಿ ವಿಶ್ವ ವಿಪ್ಯಾತಿಯನ್ನು ಕ 
ಗಣಸಿರುವುದು ಕನ್ನಡ ಮತ್ತು ಕರ್ನಾಟಕದ ಸರ್ವತೊಂಮುಖ 

ವೈಭವಕ್ಕೆ ಕನ್ನಡಯಾಣದೆ. 

ಇಂದು ಕರ್ನಾಟಕದ ರಾಜಧಾನಿ ಬೆಂಗಳೂರು ಮಾಹಿತಿ 
ತಂತ್ರಜ್ನಾನ ಕ್ಷೇತ್ರದ "ಭಾರತದ ಸಿಅಕಾನ್‌ ಕಣಿವೆ" ಎಂದೇ 
ಹೀರೆ ಕನ್ನಡ ನಾಡು ಸಾಹಿತ್ಯ, ಸಂಗತ, ತಲಿ, ಕ್ರಿಂಡೆ, ವಿಜ್ಞಾನ 
ಮತ್ತು ನಾಂಸ್ಥತಿಕ ಕ್ಲೇತ್ರಗಲಣ್ಣ ಅನುಪಮ ಪ್ರರತಿ ಸಾಧಿಸಿದೆ. ಈ 
ಅಡಅತಗಾರರ ಕೊಡುಗೆಗಳು ಸಹ ಅಮಾಲ್ಯ, 


MU Te 


7 
೫0200 ಜಾ 


OEE IOV 


